ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ನವೆಂಬರ್ ೨೬ , ೨೦೧೫ ( ಮಾರ್ಗಶಿರ ೫ , ಶಕ ವರ್ಷ ೧೯೩೭) 
Bengaluru , Thursday , November 26 , 2015 (Margashira 5 , Shaka Varsha 1937 ) 


ಸಂಚಿಕೆ ೪೭ 
Issue 47 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ವಿಷಯ : ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯನ್ನು ಆಹಾರ , ನಾಗರಿಕ 

ಸರಬರಾಜು, ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ” ಎಂದು 

ಮರುಪದವೀಕರಣಗೊಳಿಸುವ ಬಗ್ಗೆ . 
ಓದಲಾಗಿದೆ: 1. ನಿಯಂತ್ರಕರು, ಕಾನೂನು ಮಾಪನಶಾಸ್ತ್ರ ಇಲಾಖೆ ಇವರ ಪತ್ರ ಸಂ : ಕಾಮಾಇ / ಆ /ಸಿಆರ್ - 014-15, 

ದಿನಾಂಕ : 24. 07.2014 ಹಾಗೂ 20.09.2014. 

2. ಸಿಆಸು ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಡಿಸಿಎ /7/ ಎಆರ್‌ಬಿ/93, ದಿನಾಂಕ: 21. 01.1994. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರ ಪತ್ರದಲ್ಲಿ ಕಾನೂನು ಮಾಪನಶಾಸ್ತ್ರ ಇಲಾಖೆಯು ಮಾನ್ಯ ಆಹಾರ , ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ರಾಜ್ಯ ಸಚಿವರ ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿ , ಆಹಾರ , ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 
ಇವರ ಆಡಳಿತ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಹ ಸದರಿಯವರ ಖಾತೆಯಲ್ಲಿ ನಮೂದಿಸುತ್ತಿಲ್ಲವೆಂದು, ಸದರಿಯವರ ಖಾತೆಗಳ 
ವಿವರಗಳಲ್ಲಿ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ” ಎಂಬುದರ ಬದಲಿಗೆ ಆಹಾರ, ನಾಗರಿಕ ಸರಬರಾಜು , ಕಾನೂನು 
ಮಾಪನಶಾಸ್ತ್ರ ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಎಂದು ಬದಲಾಯಿಸುವಂತೆ ನಿಯಂತ್ರಕರು , ಕಾನೂನು ಮಾಪನಶಾಸ್ತ್ರ ಇಲಾಖೆ, ಬೆಂಗಳೂರು 
ಇವರು ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 2) ರ ಅಧಿಸೂಚನೆಯಲ್ಲಿ ಸದರಿ ಇಲಾಖೆಯು ಈ ಹಿಂದೆ “ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ” 
ಎಂದು ಕರೆಯಲ್ಪಟ್ಟಿದೆ. 
ಮೇಲಿನ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ದು, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆನಾಸ 198 ಆಭತ 2014 , ಬೆಂಗಳೂರು, ದಿನಾಂಕ: 21.09.2015. 
ಮೇಲೆ ವಿವರಿಸಿದ ಹಿನ್ನೆಲೆಯಲ್ಲಿ ಹಾಗೂ ಆಡಳಿತದ ಹಿತದೃಷ್ಟಿಯಿಂದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಇಲಾಖೆ ” ಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಆಹಾರ ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ ” 
ಎಂದು ಮರುಪದವೀಕರಣಗೊಳಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು - 1) ಇವರ ದಿನಾಂಕ: 25.06.2015 ರ ಅನಧಿಕೃತ 
ಟಿಪ್ಪಣಿ ಸಂ : ಸಿಆಸುಇ 180 ಸೇನಿಸಿ 2015 ( ಪ.ಕ ) ರಲ್ಲಿ ನೀಡಿರುವ ಅಭಿಪ್ರಾಯದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಎನ್. ಕೃಷ್ಣಮೂರ್ತಿ , 
PR. 570 

ಸರ್ಕಾರದ ಉಪ ಕಾರ್ಯದರ್ಶಿ , 
Sc. 500 

ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


( ೧೦೨೫ ) 


೧೦೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 

ಭಾಗ ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿನ ಉಪ ಕಾರ್ಯದರ್ಶಿ (ಕಾರ್ಯಕಾರಿ) 

ಹುದ್ದೆಯನ್ನು ಪೂರಕ ಸಿಬ್ಬಂದಿ ಹುದ್ದೆಯೊಂದಿಗೆ ತಾತ್ಕಾಲಿಕವಾಗಿ ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 25 ಸಸಿವಿ 95 : ದಿನಾಂಕ: 18 - 12 - 1995 ಹಾಗೂ ತಿದ್ದೋಲೆ ದಿನಾಂಕ: 20 -12 -1995. 

2. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 178 ಸಉಸೇ 2014 , ದಿನಾಂಕ: 19 - 06 - 2014, 

3 . ಸಿಆಸುಇ, (ಕಾರ್ಯಕಾರಿ) ಇವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಸಿಆಸುಇ 73 ಡಿಇವಿ 2015 , ದಿನಾಂಕ: 06. 05.2015 . 
ಪ್ರಸ್ತಾವನೆ: 

ಮೇಲೆ (1)ರಲ್ಲಿ ಓದಲಾದ ಸರ್ಕಾರದ ಆದೇಶ ಮತ್ತು ತಿದ್ದೋಲೆಯಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಯ ಕಾರ್ಯಕಾರಿ ವಿಭಾಗದಲ್ಲಿ ಉಪ ಕಾರ್ಯದರ್ಶಿ ಹುದ್ದೆಯನ್ನು ಈ ಕೆಳಕಂಡ ಪೂರಕ ಸಿಬ್ಬಂದಿ ಹುದ್ದೆಗಳೊಂದಿಗೆ ತಾತ್ಕಾಲಿಕವಾಗಿ 
ಸೃಜಿಸಲಾಗಿದೆ . 

ಕ್ರ ಸಂ . | ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 
| 1 | ಶೀಘ್ರಲಿಪಿಗಾರರು | 1 

ಕಿರಿಯ ಸಹಾಯಕರು 

_ 3 | ದಲಾಯತ್ 
ಮೇಲ್ಕಂಡ ತಾತ್ಕಾಲಿಕ ಹುದ್ದೆಗಳನ್ನು ಕಾಲಕಾಲಕ್ಕೆ ಮುಂದುವರಿಸುತ್ತಾ ಬರಲಾಗಿದ್ದು, ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ಆದೇಶದಲ್ಲಿ 
ದಿನಾಂಕ: 01.04.2014 ರಿಂದ ಒಂದು ವರ್ಷದವರೆಗೆ ಮುಂದುವರೆಸಲಾಗಿದೆ. ಪ್ರಸ್ತುತ ಸದರಿ ಹುದ್ದೆಗಳನ್ನು ಮುಂದುವರಿಸುವ ಅಗತ್ಯವಿರುವುದರಿಂದ 
ದಿನಾಂಕ: 01 - 04 -2015 ರಿಂದ ಖಾಯಂ ಆಗಿ ಮುಂದುವರಿಸುವಂತೆ ಮೇಲೆ ಕ್ರಮ ಸಂಖ್ಯೆ: (3) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಸರ್ಕಾರದ 
ಅಧೀನ ಕಾರ್ಯದರ್ಶಿ , (ಕಾರ್ಯಕಾರಿ ) ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 217 ಸಉಸೇ 2015, ಬೆಂಗಳೂರು, ದಿನಾಂಕ: 09ನೇ ಸೆಪ್ಟೆಂಬರ್, 2015. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿನ ಉಪ ಕಾರ್ಯದರ್ಶಿ (ಕಾರ್ಯಕಾರಿ) ಹುದ್ದೆಯನ್ನು 
ಈ ಕೆಳಕಂಡ ಪೂರಕ ಸಿಬ್ಬಂದಿ ಹುದ್ದೆಗಳೊಂದಿಗೆ ದಿನಾಂಕ : 01 - 04 - 2015 ರಿಂದ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರಿಸಿ 
ಆದೇಶಿಸಲಾಗಿದೆ. 

ಕ್ರ. ಸಂ . ಹುದ್ದೆಯ ಪದನಾಮ | | ಹುದ್ದೆಗಳ ಸಂಖ್ಯೆ | 
| 1 | ಶೀಘ್ರಲಿಪಿಗಾರರು 

ಕಿರಿಯ ಸಹಾಯಕರು 

3 | ದಲಾಯತ್ 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 96, ದಿನಾಂಕ: 10 - 07 -1996ರಲ್ಲಿ ಇಲಾಖಾ ಪ್ರಧಾನ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಚಂದ್ರಶೇಖರ, 
PR, 571 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc . 500 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 6). 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿನ ಗ್ರೂಪ್ ಎ ಅಧಿಕಾರಿಗಳ ಹುದ್ದೆಗೆ ಬಡ್ತಿ 

ನೀಡುವ ಬಗ್ಗೆ ಮುಂಬಡ್ತಿ ಸಮಿತಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಅಧಿಕಾರಿಯವರನ್ನು ಸದಸ್ಯರನ್ನಾಗಿ ನೇಮಿಸುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 18 ಸೆನೆನಿ 2011, ದಿನಾಂಕ : 29. 08 .2011. 

2 . ಸರ್ಕಾರದ ಆದೇಶ ಸಂಖ್ಯೆ : ನಅಇ 84 ಯುಡಬ್ಲೂಇ 2013, ಬೆಂಗಳೂರು, ದಿನಾಂಕ: 07 .12 .2013. 
ಪ್ರಸ್ತಾವನೆ: 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 07.12.2013ರಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯಲ್ಲಿನ ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ಬಡ್ತಿ ನೀಡುವ ಬಗ್ಗೆ ಪರಿಶೀಲಿಸಲು ಈ ಹಿಂದೆ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 
ಶ್ರೀ ರಂಗರಾಜು, ಪ್ರಧಾನ ಮುಖ್ಯ ಅಭಿಯಂತರರು, ಬಿ. ಬಿ. ಎಂ . ಪಿ ಇವರನ್ನು ಇಲಾಖಾ ಮುಂಬಡ್ತಿ ಸಮಿತಿ ಸಭೆಗೆ ಸದಸ್ಯರನ್ನಾಗಿ ನೇಮಿಸಿ ಆದೇಶ 
ಹೊರಡಿಸಲಾಗಿರುತ್ತದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 

೧೦೨೭ 
ಆದರೆ ಶ್ರೀ ರಂಗರಾಜು, ಪ್ರಧಾನ ಮುಖ್ಯ ಅಭಿಯಂತರರು, ಬಿ.ಬಿ. ಎಂ .ಪಿ ಇವರು ವಯೋ ನಿವೃತ್ತಿ ಹೊಂದಿರುತ್ತಾರೆ. ಆದ್ದರಿಂದ ಪ್ರಸ್ತುತ 
ಇಲಾಖಾ ಮುಂಬಡ್ತಿ ಸಮಿತಿ ಸಭೆಗೆ ಉಲ್ಲೇಖ (1) ರನ್ವಯ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾದ ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯಲ್ಲಿ ಇಂಜಿನಿಯರ್ ಇನ್ ಚೀಫ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಎಸ್. ಕೃಷ್ಣಪ್ಪ ಇವರನ್ನು ಕ. ನ.ನೀ . ಸ ಮತ್ತು ಒಚ ಮಂಡಳಿಯ ಇಲಾಖಾ 
ಮುಂಬಡ್ತಿ ಸಮಿತಿ ಸಭೆಗೆ ಸದಸ್ಯರನ್ನಾಗಿ ನೇಮಕ ಮಾಡಲು ತೀರ್ಮಾನಿಸಲಾಗಿದೆ. ಅದರಂತೆ ಈ ಕೆಳಕಂಡಂತೆ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 61 ಯುಡಬ್ಲೂಇ2015, ಬೆಂಗಳೂರು, ದಿನಾಂಕ: 10 - 09 - 2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಗ್ರೂಪ್ ಎ 
ವೃಂದದ ಹುದ್ದೆಗಳಿಗೆ ಬಡ್ತಿ ನೀಡಲು ರಚಿಸಲಾಗಿರುವ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾದ ಶ್ರೀ ಎಸ್. ಕೃಷ್ಣಪ್ಪ 
ಇಂಜಿನಿಯರ್ ಇನ್ ಚೀಫ್, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರನ್ನು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ 
ಸದಸ್ಯರನ್ನಾಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ವಿ . ರಾಜೇಂದ್ರ, 
PR . 573 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc . 25 

ನಗರಾಭಿವೃದ್ಧಿ ಇಲಾಖೆ . 


ಅಜು 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿನ ಮೈಸೂರು ವಲಯ ಕಛೇರಿ 

ಹಾಗೂ ವಿನ್ಯಾಸ, ಯೋಜನಾ ಮತ್ತು ಮೇಲ್ವಿಚಾರಣೆ ಕೋಶಕ್ಕೆ ತಲಾ ಒಂದರಂತೆ ಒಟ್ಟು ಎರಡು ಮುಖ್ಯ 

ಅಭಿಯಂತರರ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ . 
ಓದಲಾಗಿದೆ: 1, ವ್ಯವಸ್ಥಾಪಕ ನಿರ್ದೇಶಕರು, ಕ. ನ. ನೀ . ಸ. ಮತ್ತು ಒಚ ಮಂಡಳಿರವರ ಪತ್ರ ಸಂಖ್ಯೆ : ಕಜಮ / ಹೆಚ್ . 

ಆರ್. ಡಿ - 1/ಕ . ಸ. 53 /3426 /2014 - 15 , ದಿನಾಂಕ: 07 - 03 - 2015. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರ ದಿನಾಂಕ: 07 -3 - 2015ರ ಪತ್ರದಲ್ಲಿ ಮಂಡಳಿಯ ನೀರು ಸರಬರಾಜು ಮತ್ತು ಒಳಚರಂಡಿ 
ಯೋಜನೆಗಳನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸುವ ಉದ್ದೇಶದಿಂದ ಸರ್ಕಾರದ ಅನುಮೋದನೆಗೊಳಪಟ್ಟು ತಾತ್ಕಾಲಿಕವಾಗಿ ಮೂರು ತಿಂಗಳ 
ಅವಧಿಗೆ ಮಂಡಳಿಯ ಜ್ಞಾಪನಾ ಪತ್ರ ಸಂಖ್ಯೆ: 2560 , ದಿನಾಂಕ: 05 -12 - 2014 ರಲ್ಲಿ ಮೈಸೂರು ವಲಯ ಕಛೇರಿಯನ್ನು ಹಾಗೂ ಮಂಡಳಿಯ ಜ್ಞಾಪನ 
ಪತ್ರ ಸಂಖ್ಯೆ: 2675, ದಿನಾಂಕ: 15 -12 - 2014 ಮತ್ತು ಮಂಡಳಿಯ ಜ್ಞಾಪನ ಪತ್ರ ಸಂಖ್ಯೆ : 2713, ದಿನಾಂಕ: 17 - 12 - 2014ರಲ್ಲಿ ವಿನ್ಯಾಸ, ಯೋಜನಾ 
ಮತ್ತು ಮೇಲ್ವಿಚಾರಣೆ ಕೋಶವನ್ನು ಸೃಜಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಮೈಸೂರು ವಲಯ ಕಛೇರಿಯ ಕೆಲಸ ಕಾರ್ಯಗಳನ್ನು ಪ್ರಸ್ತುತ ಬೆಂಗಳೂರಿನ 
ಕೇಂದ್ರ ಕಛೇರಿಯಲ್ಲಿ ಹಾಲಿ ಲಭ್ಯವಿರುವ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳಿಂದಲೇ ನಿರ್ವಹಿಸಲಾಗುತ್ತಿದೆ. ಈ ಪ್ರಕ್ರಿಯೆಯಿಂದ ಪ್ರಸ್ತುತ ಮಂಡಳಿಗೆ 
ಹೆಚ್ಚುವರಿಯಾಗಿ ಯಾವುದೇ ಆರ್ಥಿಕ ಹೊರೆಯಾಗುವುದಿಲ್ಲ. 

ಮುಂದುವರೆದು, ಮಂಡಳಿಯ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಮೂರು ತಿಂಗಳ ಅವಧಿಗೆ ಸೃಜಿಸಲಾದ ಮೈಸೂರು 
ವಲಯ ಕಛೇರಿ ಹಾಗೂ ವಿನ್ಯಾಸ, ಯೋಜನಾ ಮತ್ತು ಮೇಲ್ವಿಚಾರಣೆ ಕೋಶದ ಮಾಹಿತಿಯನ್ನು ದಿನಾಂಕ : 27 - 02 - 2015 ರಂದು ನಡೆದ 259ನೇ 
ಮಂಡಳಿಯ ಸಭೆಯಲ್ಲಿ ಸಹ ನಿರ್ಣಯಿಸಲಾಗಿದೆ . ಆದ್ದರಿಂದ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿನ ಮೈಸೂರು 
ವಲಯ ಕಛೇರಿ ಹಾಗೂ ವಿನ್ಯಾಸ, ಯೋಜನಾ ಮತ್ತು ಮೇಲ್ವಿಚಾರಣೆ ಕೋಶಕ್ಕೆ ತಲಾ ಒಂದರಂತೆ ಒಟ್ಟು ಎರಡು ಮುಖ್ಯ ಅಭಿಯಂತರರ ಹುದ್ದೆಗಳನ್ನು 
ಸೃಜಿಸಲು ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ . 
ಅದರಂತೆ, ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಕಂಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ: ನಅಇ 53 ಯುಡಬ್ಲೂಇ2015 , ಬೆಂಗಳೂರು, ದಿನಾಂಕ: 11 - 09 - 2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿನ ಮುಖ್ಯ 
ಇಂಜಿನಿಯರ್, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಮೈಸೂರು ವಲಯ ಕಛೇರಿ ಬೆಂಗಳೂರು ಹುದ್ದೆಯನ್ನು 
ದಿನಾಂಕ: 15 -12 -2014 ರಿಂದ ಜಾರಿಗೆ ಬರುವಂತೆ ಹಾಗೂ ವಿನ್ಯಾಸ, ಯೋಜನಾ ಮತ್ತು ಮೇಲ್ವಿಚಾರಣೆ ಕೋಶಕ್ಕೆ ಮುಖ್ಯ ಇಂಜಿನಿಯರ್ ಹುದ್ದೆಯನ್ನು 
ದಿನಾಂಕ: 05 - 12 - 2014 ರಿಂದ ಜಾರಿಗೆ ಬರುವಂತೆ ಒಟ್ಟು ಎರಡು ಮುಖ್ಯ ಅಭಿಯಂತರರ ಹುದ್ದೆಗಳನ್ನು ಇದಕ್ಕೆ ತಗಲುವ ವೆಚ್ಚವನ್ನು ಮಂಡಳಿಯ 
ಸಂಪನ್ಮೂಲದಿಂದಲೇ ಭರಿಸತಕ್ಕದೆಂಬ ಷರತ್ತಿಗೊಳಪಟ್ಟು ಭವಿಷ್ಯಾವರ್ತಿಯಾಗಿ ಸರ್ಕಾರದ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 540 ವೆಚ್ಚ -9 /2015, ದಿನಾಂಕ : 04 -09 -2015ರಲ್ಲಿ ಅಭಿಪ್ರಾಯಿಸಿರುವಂತೆ 
ಆದೇಶ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ವಿ. ರಾಜೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR , 574 

ನಗರಾಭಿವೃದ್ಧಿ ಇಲಾಖೆ. 


೧೦೨೮ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬, ೨೦೧೫ 

ಕಂದಾಯ ಸಚಿವಾಲಯ 
ವಿಷಯ : ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ ತಾಲ್ಲೂಕು, ಬಾಗೂರು ಹೋಬಳಿ, ಬಿ. ಕಾಳೇನಹಳ್ಳಿ ಗ್ರಾಮದ 

ಶ್ರೀ ಲಕ್ಷ್ಮೀದೇವರ ದೇವಾಲಯವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಗೆ ಸೇರ್ಪಡೆ ಮಾಡುವ ಕುರಿತು. 
ಓದಲಾಗಿದೆ: ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ಸಂಖ್ಯೆ: ಎಡಿಎಂ / 05 /ಸಿಆರ್/54/2014 - 15, 

ದಿನಾಂಕ: 30 .07. 2015 . 


ಪ್ರಸ್ತಾವನೆ: 


ಮೇಲೆ ಓದಲಾದ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ದಿನಾಂಕ: 30 - 07 - 2015ರ ಪತ್ರದಲ್ಲಿ ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ 
ತಾಲ್ಲೂಕು, ಬಾಗೂರು ಹೋಬಳಿ, ಬಿ. ಕಾಳೇನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀದೇವರ ದೇವಾಲಯಕ್ಕೆ ಇನಾಂ ಜಮೀನುಗಳು ಇದ್ದು, ಸದರಿ ಜಮೀನುಗಳು 
ಸರ್ಕಾರಕ್ಕೆ ವಿಹಿತಗೊಂಡಿರುವುದರಿಂದ ವಾರ್ಷಿಕವಾಗಿ ` 1,33 ,341 - 00ಗಳ ತಸ್ಥಿಕ್ ಭತ್ಯೆ ನಿಗಧಿಪಡಿಸಲಾಗಿರುತ್ತದೆ. ಈ ದೇವಾಲಯವನ್ನು ಕರ್ನಾಟಕ 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997ರ ಸೆಕ್ಷನ್ 23( ಎ) ರನ್ವಯ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ 
ಸೇರ್ಪಡೆ ಮಾಡುವ ಕುರಿತು ರಾಜ್ಯ ಧಾರ್ಮಿಕ ಪರಿಷತ್ತಿನ ದಿನಾಂಕ : 16.06.2015ರ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿರುತ್ತದೆ. ಆದುದರಿಂದ 
ಪ್ರಸ್ತಾಪಿತ ದೇವಾಲಯವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿ ಆದೇಶ ಹೊರಡಿಸುವಂತೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 45 ಮುಆಬಿ 2015 , ಬೆಂಗಳೂರು, ದಿನಾಂಕ: 07ನೇ ಸೆಪ್ಟೆಂಬರ್ , 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ ತಾಲ್ಲೂಕು, ಬಾಗೂರು ಹೋಬಳಿ , ಬಿ . ಕಾಳೇನಹಳ್ಳಿ 
ಗ್ರಾಮದ ಶ್ರೀ ಲಕ್ಷ್ಮೀದೇವರ ದೇವಾಲಯವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ 
ಅಧಿನಿಯಮ , 1997ರ ಸೆಕ್ಷನ್ 23 ( ಎ) ರನ್ವಯ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಗೆ ಸೇರ್ಪಡೆಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ.ಎಸ್ . ನಾಗರತ್ನಮ್ಮ , 
PR. 575 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 25 

ಕಂದಾಯ ಇಲಾಖೆ, ( ಮುಜರಾಯಿ ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಗಡಿ ರಕ್ಷಣಾ ಆಯೋಗಕ್ಕೆ ಪದನಿಮಿತ್ತ ಸದಸ್ಯರನ್ನು ನೇಮಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 6 ರಾಗವಿ 2015 , ದಿನಾಂಕ: 22 - 06 - 2015. 

ಸರ್ಕಾರದ ಅಪರ ಕಾರ್ಯದರ್ಶಿ , ಕಾನೂನು ಇಲಾಖೆ, ಇವರ ಸಂಖ್ಯೆ: ಲಾ45 ಎಎಲ್‌ಎಸ್ - 1/2015, 

ದಿನಾಂಕ : 27 - 06 - 2015ರ ಪತ್ರ. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರಲ್ಲಿ ಕರ್ನಾಟಕದ ಗಡಿ ರಕ್ಷಣೆಯನ್ನು ಸಮರ್ಪಕವಾಗಿ ನಿರ್ವಹಿಸಲು, ರಾಜ್ಯದ ಹಿತವನ್ನು ಕಾಪಾಡಲು, 
ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ವಾದಿಸಲು ಹಿರಿಯ ನ್ಯಾಯವಾದಿಗಳಿಗೆ ಅಗತ್ಯವಿರುವ ಮಾರ್ಗದರ್ಶನ ಒದಗಿಸಲು 
ಕರ್ನಾಟಕ ಗಡಿ ರಕ್ಷಣಾ ಆಯೋಗವನ್ನು ರಚಿಸಲಾಗಿದೆ. ಕ್ರಮ ಸಂಖ್ಯೆ: (2) ರಲ್ಲಿ ಸರ್ಕಾರದ ಅಪರ ಕಾರ್ಯದರ್ಶಿ, ಕಾನೂನು ಇಲಾಖೆ, ಇವರು ಅಧ್ಯಕ್ಷರು, 
ಕರ್ನಾಟಕ ಗಡಿ ರಕ್ಷಣಾ ಆಯೋಗ, ಇವರು ಸೂಚಿಸಿರುವಂತೆ ಕೆಲವು ಅಧಿಕಾರಿಗಳನ್ನು ಕರ್ನಾಟಕ ಗಡಿ ರಕ್ಷಣಾ ಆಯೋಗದ ಪದನಿಮಿತ್ತ ಸದಸ್ಯರನ್ನಾಗಿ 
ನೇಮಿಸುವಂತೆ, ಸರ್ಕಾರದ ಅಪರ ಕಾರ್ಯದರ್ಶಿ , ಕಾನೂನು ಇಲಾಖೆ ಇವರನ್ನು ಈ ಆಯೋಗದ ಕಾರ್ಯದರ್ಶಿಯನ್ನಾಗಿ ನೇಮಿಸುವಂತೆ ಹಾಗೂ 
ಪ್ರಸ್ತುತ ಸದರಿ ಆಯೋಗದ ಸದಸ್ಯರಾಗಿರುವ ಶ್ರೀ ಕೆ. ಎನ್. ಬೆಂಗೇರಿ, ಇವರನ್ನು ಆಯೋಗದ ಖಾಯಂ ಸದಸ್ಯರನ್ನಾಗಿ ನೇಮಿಸುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು, ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಆದೇಶ ಸಂಖ್ಯೆ: ಸಿಆಸುಇ 6 ರಾಗವಿ 2015, ಬೆಂಗಳೂರು, ದಿನಾಂಕ: 08 - 07 - 2015. 
ಈ ಕೆಳಕಂಡ ಅಧಿಕಾರಿಗಳನ್ನು ಕರ್ನಾಟಕ ಗಡಿ ರಕ್ಷಣಾ ಆಯೋಗದ ಪದನಿಮಿತ್ತ ಸದಸ್ಯರನ್ನಾಗಿ ನೇಮಿಸಲಾಗಿದೆ: 
ಅಡ್ವಕೇಟ್ ಜನರಲ್ ಆಫ್ ಕರ್ನಾಟಕ, ಬೆಂಗಳೂರು. 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 
(4) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ. 
(5 ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
( 6) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕಾನೂನು ಇಲಾಖೆ. 
( 7) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿ , ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


2 . 


- 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 

೧೦೨೯ 
ಮುಂದುವರೆದು ಒಬ್ಬ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನು ಸದರಿ ಆಯೋಗದ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಭೀಮಾಶಂಕರ ರಾಬೂಲ್, 
PR, 577 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc. 100 

ಸಿಆಸುಇ. ( ರಾಜಕೀಯ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸರ್ಕಾರದ ವಿಶೇಷ ಕಾರ್ಯದರ್ಶಿ, ಸಿಆಸುಇ. (ಸೇವಾ ನಿಯಮಗಳು) ಇವರಿಗೆ ವಿಷಯಗಳನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ದಿನಾಂಕ: 30 - 06 - 2014ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 360 ಸಅಸೇ 2014 , 

2. ದಿನಾಂಕ: 22 -04- 2015ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 119 ಸಉಸೇ 2015, 


ಪ್ರಸ್ತಾವನೆ: 


1. ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಅಪರ ಕಾರ್ಯದರ್ಶಿ ವೃಂದದಲ್ಲಿನ ಒಂದು 
ಹುದ್ದೆಯನ್ನು ವಿಶೇಷ ಕಾರ್ಯದರ್ಶಿ ಹುದ್ದೆಯನ್ನಾಗಿ ಉನ್ನತೀಕರಿಸಲಾಗಿದೆ. 

2. ಮೇಲೆ ( 2) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಸರ್ಕಾರದ ಅಪರ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ 
ನಿಯಮಗಳು) ಇವರು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯನ್ನು ತಾತ್ಕಾಲಿಕವಾಗಿ ಸರ್ಕಾರದ ವಿಶೇಷ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ , ಉನ್ನತಿಕರಿಸಿದ 
ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿಶೇಷ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
(ಸೇವಾ ನಿಯಮಗಳು) ಇವರಿಗೆ ವಿಷಯವನ್ನು ಹಂಚಿಕೆ ಮಾಡುವ ಬಗ್ಗೆ ಸರ್ಕಾರ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

- ಸರ್ಕಾರಿ ಆದೇಶ ಸಂಖ್ಯೆ : ಡಿಪಿಎಆರ್ 9 ಎಆರ್‌ಬಿ 2015 (2), ದಿನಾಂಕ: 05 .09 .2015 , 
ಸರ್ಕಾರದ ವಿಶೇಷ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು ) ಇವರು ಹಾಲಿ ನಿರ್ವಹಿಸುತ್ತಿರುವ 
ವಿಷಯಗಳ ಜೊತೆಗೆ ಈ ಕೆಳಕಂಡ ವಿಷಯಗಳನ್ನು ನಿರ್ವಹಿಸಲು ಅಧಿಕಾರ ಪ್ರತ್ಯಾಯೋಜಿಸಲಾಗಿದೆ. 

1. ಮಾನ್ಯತೆ ಹೊಂದಿರದ ಆಸ್ಪತ್ರೆಗಳಲ್ಲಿ ಪಡೆದ ಚಿಕಿತ್ಸೆಗೆ ತಗುಲಿದ ವೆಚ್ಚವನ್ನು ಗರಿಷ್ಠ . 2,00 ,000/- ದಿಂದ . 3,00,000 /-ಗಳವರೆಗೆ 

ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಅಭಿಪ್ರಾಯದೊಂದಿಗೆ ಮರುಪಾವತಿಸುವುದು. 
2. ವಿವಿಧ ವೃಂದದ ಹುದ್ದೆಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವುದು. 
3. ಅನುಕಂಪದ ಆಧಾರದ ನೇಮಕಾತಿ ಪ್ರಸ್ತಾವನೆಗಳನ್ನು ತಿರಸ್ಕರಿಸುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಡಾ . ಮಂಗಳ ಬಿ . ಎಸ್ , 
PR. 578 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC, 100 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು - 1) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ 
ವಿಷಯ : 2011ರ ಕರ್ನಾಟಕ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ ನೌಕರರನ್ನು ವಿಲೀನಗೊಳಿಸುವ ಅಧಿನಿಯಮದ 

ಉಪಬಂಧಗಳಲ್ಲಿ ನಿಗಧಿಪಡಿಸಿರುವ ಅವಧಿಯನ್ನು ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ: 1. ದಿನಾಂಕ: 06.04.2011ರ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 22 ಶಾಸನ 2011. 

2. ಸರ್ಕಾರದ ದಿನಾಂಕ: 27 /08/2012ರ ಆದೇಶ ಸಂಖ್ಯೆ: ಇಡಿ 48 ಟಿವಿಇ 2012. 
3. ಸರ್ಕಾರದ ದಿನಾಂಕ: 08/10 /2013ರ ಆದೇಶ ಸಂಖ್ಯೆ: ಇಡಿ 161 ಟಿವಿಇ 2013. 
4. ಸರ್ಕಾರದ ದಿನಾಂಕ: 25 /06/2014ರ ಆದೇಶ ಸಂಖ್ಯೆ: ಇಡಿ 161 ಟಿವಿಇ 2013. 

ನಿರ್ದೇಶಕರು , ವೃತ್ತಿ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ವೃಶಿನಿ / ವಿಲೀನ. 

ಪ್ರಕ್ರಿಯೆ / ಅ. ವಿ. ಬ 805 /2015, ದಿನಾಂಕ: 07/03/2015. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿನ ಪದವಿಪೂರ್ವ ಶಿಕ್ಷಣದಲ್ಲಿರುವ ವೃತ್ತಿ ಆಧಾರಿತ ಕೋರ್ಸುಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ ನೌಕರರನ್ನು ವಿಲೀನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ, ಉಪಬಂಧ ಕಲ್ಪಿಸಿ ಅಧಿನಿಯಮ 
ಹೊರಡಿಸಲಾಗಿದೆ. ಸದರಿ ಅಧಿನಿಯಮದ 4ನೇ ಪ್ರಕರಣದ ( 1) ನೇ ಉಪ ಪ್ರಕರಣದಲ್ಲಿ ಅಧಿನಿಯಮದ ಪ್ರಾರಂಭದ ದಿನಾಂಕದಿಂದ ಒಂದು ವರ್ಷದ 
ಒಳಗೆ ಪ್ರಕ್ರಿಯೆ ಪೂರ್ಣಗೊಳಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಸದರಿ ಅಧಿನಿಯಮದ ಅವಧಿಯು ದಿನಾಂಕ: 05 - 04 -2012ಕ್ಕೆ ಅಂತ್ಯಗೊಂಡಿರುತ್ತದೆ. 

ಪ್ರಸ್ತುತ ಸರ್ಕಾರಿ ಸಂಸ್ಥೆ /ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರೆಕಾಲಿಕ ಬೋಧಕ /ಬೋಧಕೇತರ ಸಿಬ್ಬಂದಿಯನ್ನು ವಿವಿಧ ಇಲಾಖೆಗಳಿಗೆ 
ನಿಯೋಜಿಸುವ ಸಂಬಂಧವಾಗಿ ದಿನಾಂಕ: 04 /03/2012 ಹಾಗೂ 05/03 /2012 ರಂದು ಕೌನ್ಸಿಲಿಂಗ್ ನಡೆಸಲಾಗಿರುತ್ತದೆ. ಆದರೆ ಖಾಸಗಿ ವಿಲೀನ ಪ್ರಕ್ರಿಯೆ 


೧೦೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


ಭಾಗ ೧ 


ಸಮಿತಿಯ ಅಧ್ಯಕ್ಷರು ಸಲ್ಲಿಸಿರುವ ವರದಿಯಲ್ಲಿ ಖಾಸಗಿ ಅನುದಾನಿತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅರೆಕಾಲಿಕ ಸಿಬ್ಬಂದಿಗಳನ್ನು ಅಧಿನಿಯಮದಂತೆ 
ವಿವಿಧ ಖಾಸಗಿ ಅನುದಾನಿತ ಸಂಸ್ಥೆಗೆ ನಿಯೋಜಿಸಲು ಹುದ್ದೆಗಳ ಕೊರತೆ ಉಂಟಾಗಿರುವುದರಿಂದ ಸದರಿ ಸಿಬ್ಬಂದಿಗಳನ್ನು ನಿಯೋಜಿಸಲು 
ವಿಳಂಬವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ದಿನಾಂಕ: 06.04.2011ರ ಅಧಿಸೂಚನೆಯಲ್ಲಿ ಸೂಚಿಸಿರುವ ಕಾಲಮಿತಿಯನ್ನು ಮೇಲೆ (2) ರಲ್ಲಿ ಓದಲಾದ ದಿನಾಂಕ: 
27 / 08 /2012ರ ಆದೇಶದನ್ವಯ ದಿನಾಂಕ: 06 /04 /2012 ರಿಂದ ಮತ್ತೆ 06 ತಿಂಗಳು ಹಾಗೂ ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ: 08 /10 /2013ರ 
ಆದೇಶದಲ್ಲಿ ದಿನಾಂಕ: 06 /10 /2012 ರಿಂದ 31/12 /2013ರ ವರೆಗೆ ( ಮತ್ತೆ 01 ವರ್ಷ 03 ತಿಂಗಳ ಅವಧಿಗೆ) ಕಾಲಾವಧಿಯನ್ನು ವಿಸ್ತರಿಸಲಾಗಿದೆ. ಹಾಗೂ 
ಮೇಲೆ ( 4) ರಲ್ಲಿ ಓದಲಾದ ದಿನಾಂಕ: 25/ 06/2014ರ ಆದೇಶದಲ್ಲಿ ದಿನಾಂಕ: 01 / 01 /2014 ರಿಂದ 31/03 /2015ರ ವರೆಗೆ ( ಮತ್ತೆ 01 ವರ್ಷ 2 ತಿಂಗಳ 
ಅವಧಿಗೆ) ಕಾಲಾವಧಿಯನ್ನು ವಿಸ್ತರಿಸಲಾಗಿದೆ. 

ಮೇಲೆ ಓದಲಾದ (5) ರ ಪತ್ರದಲ್ಲಿ 1437 ಸಿಬ್ಬಂದಿಗಳ ವಿಲೀನ ಪ್ರಕ್ರಿಯೆಯು ಭಾಗಶ: ಪೂರ್ಣಗೊಂಡಿದ್ದು ಬಾಕಿ ಉಳಿದಿರುವ ಅಂದಾಜು 231 
ಸಿಬ್ಬಂದಿಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಲಭ್ಯವಾಗಿರುವ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಲ್ಲಿ ವಿಲೀನಗೊಳಿಸುವ ಬಗ್ಗೆ ಕ್ರಮ ಕೈಗೊಳ್ಳಲು 
ಆರ್ಥಿಕ ಇಲಾಖೆಯ ಅನುಮೋದನೆ ಪಡೆಯಬೇಕಾಗಿರುವುದರಿಂದ ಮಾರ್ಚ್ 31ಕ್ಕೆ ಅಂತ್ಯಗೊಳ್ಳುತ್ತಿರುವ ವಿಧೇಯಕದ ಕಾರ್ಯನುಷ್ಠಾನ ಅವಧಿಯನ್ನು 06 
ತಿಂಗಳು ವಿಸ್ತರಿಸುವಂತೆ ಕೋರಿರುತ್ತಾರೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 48 ಟಿವಿಇ 2015 , ಬೆಂಗಳೂರು, ದಿನಾಂಕ: 12 - 05 - 2015 . 
2011ರ ಕರ್ನಾಟಕ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ ನೌಕರರನ್ನು ವಿಲೀನಗೊಳಿಸುವ ಅಧಿನಿಯಮದ 4ನೇ ಪ್ರಕರಣದ 4ನೇ ಉಪ 
ಪ್ರಕರಣದ ಪ್ರಕಾರ ಬಾಕಿ ಉಳಿದಿರುವ 231 ಸಿಬ್ಬಂದಿಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಲಭ್ಯವಾಗಿರುವ ದ್ವಿತೀಯ ದರ್ಜೆ ಸಹಾಯಕ 
ಹುದ್ದೆಗಳಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಾಗಿರುವುದರಿಂದ, ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ದಿನಾಂಕ: 01- 04 - 2015 ರಿಂದ 
31 -09 - 2015ರವರೆಗೆ ಕಾಲಾವಧಿಯನ್ನು ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ತಾರಾ , 
PR, 580 

ಸರ್ಕಾರದ ಅಧೀನ ಕಾರ್ಯದರ್ಶಿ , (ಸಾಮಾನ್ಯ) 
SC , 100 

ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ವಿಷಯ : ದಿನಾಂಕ: 10 /06 /2008 ರಂದು ಹಾವೇರಿಯಲ್ಲಿ ನಡೆದ ಗೋಲಿಬಾರ್ ನಲ್ಲಿ ಮೃತಪಟ್ಟ ಶ್ರೀ ಸಿದ್ದಲಿಂಗಪ್ಪ ಚೂರಿ ಇವರ ಮಕ್ಕಳ 

ವಿದ್ಯಾಭ್ಯಾಸಕ್ಕೆ ತಗಲುವ ವೆಚ್ಚವನ್ನು ಭರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 370 ಎಸ್‌ಎಸ್‌ಟಿ 2008, ಬೆಂಗಳೂರು, ದಿನಾಂಕ: 16/ 06 /2008. 

2. ಶ್ರೀಮತಿ ಕುಸುಮಾ ಕೋಂ ಸಿದ್ದಲಿಂಗಪ್ಪ ಚೂರಿ, ಸಾ : ಹಾವೇರಿ ಇವರು ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ, ಇವರಿಗೆ ಸಲ್ಲಿಸಿರುವ 

ಮನವಿ ದಿನಾಂಕ : 01 / 0 / 2012 , 20 / 05 /2013 & ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿ ದಿನಾಂಕ : 07 /08/ 2014 , 
3. ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಎಂಎಜಿ/ ವಹಿ/221/2012 - 13, ದಿನಾಂಕ: 20/10 /2012 . 
4. ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಎಂಎಜಿ/ ವಹಿ / 221 /2012 - 13, ದಿನಾಂಕ: 14 /06 /2013. 

5. ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಎಂಎಜಿ/ ವಹಿ /221/2012 -13 , ದಿನಾಂಕ: 09/04/2015. 
ಪ್ರಸ್ತಾವನೆ: 

ದಿನಾಂಕ: 10 /06 /2008ರಂದು ಹಾವೇರಿಯಲ್ಲಿ ನಡೆದ ಗೋಲಿಬಾರ್‌ನಲ್ಲಿ ಮೃತಪಟ್ಟ ಶ್ರೀ ಸಿದ್ದಲಿಂಗಪ್ಪ ಚೂರಿ ಇವರ ಪತ್ನಿಯಾದ 
ಶ್ರೀಮತಿ ಕುಸುಮಾ ಕೋಂ . ಸಿದ್ದಲಿಂಗಪ್ಪ ಚೂರಿರವರು ತಮ್ಮ ಮಗನಾದ ಕುಮಾರ: ಕಿರಣ ಇವರು ಮಹಾವೀರ ಪ್ರಥಮ ದರ್ಜೆ ಕಾಲೇಜು, ಮೂಡಬಿದರಿ , 
ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದು, 2012 - 13ನೇ ಸಾಲಿಗೆ – 31,076 /- ಗಳ ವ್ಯಾಸಂಗ ವೆಚ್ಚ ಮರುಪಾವತಿಯಾಗಿರುವುದಿಲ್ಲವೆಂದು ಹಾಗೂ 
2013 - 14ನೇ ಸಾಲಿಗೆ , 40 ,000/ - ಗಳನ್ನು ಮರುಪಾವತಿ ಮಾಡುವಂತೆ ಮೇಲೆ ಓದಲಾದ ( 2) ರಲ್ಲಿ ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ ಇವರನ್ನು 
ಕೋರಿರುತ್ತಾರೆ. ಉಲ್ಲೇಖ (5) ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು , ಹಾವೇರಿ ಜಿಲ್ಲೆ ಇವರು ದಿವಂಗತ ಸಿದ್ದಲಿಂಗಪ್ಪ ಚೂರಿ ಇವರ ಪತ್ನಿಯಾದ ಶ್ರೀಮತಿ ಕುಸುಮಾ 

ಕೋಂ ಸಿದ್ದಲಿಂಗಪ್ಪ ಚೂರಿ, ಸಾಕೀನ: ಹಾವೇರಿ ಇವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಗುಲಿದ ವೆಚ್ಚ ರೂ . 87,042 / - ಗಳನ್ನು ಮಂಜೂರು ಮಾಡಲು 
ಕೋರಿರುತ್ತಾರೆ. ಮೇಲೆ ಓದಲಾದ (1) ರ ಸರ್ಕಾರದ ಆದೇಶದಲ್ಲಿ ಮೃತರ ಪುತ್ರ ಚಿರಂಜೀವಿ ಕಿರಣ್ (12ವರ್ಷ) ಈತನು 7ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ 
ಮಾಡುತ್ತಿದ್ದು ಹಾಗೂ ಕುಮಾರಿ ಕಾವ್ಯ (7ವರ್ಷ ) ಇವರು 2ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು , ಇವರ ಪದವಿಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ತಗಲುವ 
ವೆಚ್ಚವನ್ನು ಸರ್ಕಾರವೇ ಭರಿಸುವುದೆಂದು ಆದೇಶಿಸಲಾಗಿದೆ. ಪ್ರಸ್ತಾವನೆಯಲ್ಲಿನ ಕೋರಿಕೆಯನ್ನು ಕೂಲಂಕಷವಾಗಿ ಪರಿಗಣಿಸಿ, ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 06 ಸಿಆರ್‌ಆರ್ 2015 , ಬೆಂಗಳೂರು, ದಿನಾಂಕ: 21 / 09 / 2015. 
ದಿನಾಂಕ: 10 /06 /2008ರಂದು ಹಾವೇರಿಯಲ್ಲಿ ನಡೆದ ಗೋಲಿಬಾರ್‌ನಲ್ಲಿ ಮೃತಪಟ್ಟ ಶ್ರೀ ಸಿದ್ದಲಿಂಗಪ್ಪ ಚೂರಿ ಇವರ ಪತ್ನಿಯಾದ ಶ್ರೀಮತಿ 
ಕುಸುಮಾ ಕೋಂ ಸಿದ್ದಲಿಂಗಪ್ಪ ಚೂರಿರವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಗುಲಿದ ಒಟ್ಟು ವೆಚ್ಚ 87 ,042 / -(ರೂಪಾಯಿ ಎಂಬತ್ತೇಳು ಸಾವಿರದ 
ನಲವತ್ತೆರಡು ಮಾತ್ರ) ಗಳನ್ನು ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ, ಇವರ ಮುಖಾಂತರ ಬಿಡುಗಡೆಗೊಳಿಸಿ ಆದೇಶಿಸಿದೆ. ಈ ಅನುದಾನವನ್ನು ಲೆಕ್ಕ ಶೀರ್ಷಿಕೆ 
“2235 - 60 - 200 - 3 - 01 - 100 ” ಅಡಿಯಲ್ಲಿ ಭರಿಸತಕ್ಕದ್ದು . 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 

೧೦೩೧ 
ಈ ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಉಪಯೋಗಿಸಿ , ಬಳಕೆ ಪ್ರಮಾಣ ಪತ್ರವನ್ನು 
ಸಲ್ಲಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಡಿ. ಎಸ್ .ಜೋಗೋಜೆ, 
PR, 582 

ಸರ್ಕಾರದ ಅಧೀನ ಕಾರ್ಯದರ್ಶಿ , ( ಪ ) 
SC .50 

ಒಳಾಡಳಿತ ಇಲಾಖೆ, (ಕಾನೂನು ಮತ್ತು ಸುವ್ಯವಸ್ಥೆ) 
TRANSPORT SECRETARIAT 
PROCEEDINGS OF THE GOVERNMENT OF KARNATAKA 


Sub: 


Proceedures for effecting NPS deductions of Government employees and AIS Officers working on 
Foreign Service who come under the purview of NPS architecture set up by the PERDA. 


Ref: 


1 . GO No. FD ( Spl) 219 PEN 2012 , Dated : 30/ 01/ 2014 , 


2. Letter from the Managing Director ,KSRTC Vide: KST/CO /ACC /GADT: 2068 /2015-16 /07.08.2015. 


PREAMBLE : 


The Government of Karnataka vide order no . FD (Spl) 219 PEN 2012 , Dated : 30 /01/2014 has directed the organizations that 
have Govt employees and AIS Officers working on foreign Service and who come under the purview of NPS to adopt the NPS 
architecture set up by the PERDA for effecting NPS deductions and other related activities of such employees. 


Government Order No. SARIE 24 SASAMSE, Dated : 18 . 09 .2015 . 


Government of Karnataka are pleased to designate the Chief Accounts Officer, KSRTC Central Office as the Non Treasury 
Pay & Accounts Officer (PAO ) and DDO under the NPS architecture set up by the PFRDA for effecting NPS deductions of Govt 
employees and AIS Officers working on Foreign Service in KSRTC. 


This order is issued as per the concurrence of Internal financial advisers vide endorsement No. OSAE 4098 IFA 2015 , 


dated : 08- 09 - 2015 . 


PR . 587 
SC. 50 


By order and in the name of the Governor of Karnataka , 

K . Beeresh , 
Under Secretary to Government, 

Transport Department. 


ಕಂದಾಯ ಸಚಿವಾಲಯ 
ವಿಷಯ: ಉಡುಪಿ ಜಿಲ್ಲೆ, ಕುಂದಾಪುರ ತಾಲ್ಲೂಕು, ಚಿಕ್ಕನಸಾಲ್ ರಸ್ತೆಯ ಶ್ರೀ ಮೈಲಾರೇಶ್ವರ ದೇವಾಲಯವನ್ನು ಅಧಿಸೂಚಿತ 

ಸಂಸ್ಥೆಗಳ ಪಟ್ಟಿಗೆ ಸೇರ್ಪಡೆ ಮಾಡುವ ಕುರಿತು. 
ಓದಲಾಗಿದೆ: ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ಸಂಖ್ಯೆ : ಎಡಿಎಂ / 05 /ಸಿಆರ್ / 42/2013 -14 , ದಿನಾಂಕ: 13 .07 .2015. 
ಪ್ರಸ್ತಾವನೆ: 


ಮೇಲೆ ಓದಲಾದ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ದಿನಾಂಕ: 13.07.2015ರ ಪತ್ರದಲ್ಲಿ ಉಡುಪಿ ಜಿಲ್ಲೆ, ಕುಂದಾಪುರ ತಾಲ್ಲೂಕು, 
ಶ್ರೀ ಮೈಲಾರೇಶ್ವರ ದೇವಾಲಯವು ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ದೇವಾಲಯವಾಗಿರುತ್ತದೆ. ಈ ದೇವಾಲಯಕ್ಕೆ ವಾರ್ಷಿಕವಾಗಿ 
` 24,000 -00 ತಸ್ಥಿಕ್ ನೀಡಲಾಗುತ್ತಿದೆ. ಈ ಕುರಿತು ಸಹಾಯಕ ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾಧಾಯ ದತ್ತಿಗಳ ಇಲಾಖೆ, 
ಉಡುಪಿ, ಇವರ ದಿನಾಂಕ: 22.05.2014ರ ವರದಿಯಲ್ಲಿ ಉಡುಪಿ ಜಿಲ್ಲೆ, ಕುಂದಾಪುರ ತಾಲ್ಲೂಕು, ಚಿಕ್ಕನ್ ಸಾಲ್ ರಸ್ತೆಯಲ್ಲಿರುವ ಶ್ರೀ ಮೈಲಾರೇಶ್ವರ 
ದೇವಾಲಯ ಮತ್ತು ಶ್ರೀ ಮೈಲಾರ ಮಠ ವಿಶ್ವೇಶ್ವರ ದೇವಾಲಯ ಈ ಎರಡೂ ಹೆಸರಿನ ಧಾರ್ಮಿಕ ಸಂಸ್ಥೆ ಒಂದೇ ಆಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಸದರಿ 
ದೇವಸ್ಥಾನವನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , 1997ರ ಸೆಕ್ಷನ್ 23ರನ್ವಯ ಅಧಿಸೂಚಿತ 
ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವ ಕುರಿತು ರಾಜ್ಯ ಧಾರ್ಮಿಕ ಪರಿಷತ್ತಿನ ದಿನಾಂಕ : 01 - 01 -2015ರ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿರುತ್ತದೆ. 
ಆದುದರಿಂದ ಪ್ರಸ್ತಾಪಿತ ದೇವಾಲಯವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿ ಆದೇಶ ಹೊರಡಿಸುವಂತೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 
ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 43 ಮುಆಬಿ 2015 , ಬೆಂಗಳೂರು, ದಿನಾಂಕ: 21ನೇ ಸೆಪ್ಟೆಂಬರ್ , 2015, 


೧೦೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 

ಭಾಗ ೧ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಉಡುಪಿ ಜಿಲ್ಲೆ, ಕುಂದಾಪುರ ತಾಲ್ಲೂಕು, ಚಿಕ್ಕನಸಾಲ್ ರಸ್ತೆಯ ಶ್ರೀ ಮೈಲಾರೇಶ್ವರ 


Jಯವನ್ನು ಅಕ್ಷರದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , 1997ರ 
ಸೆಕ್ಷನ್ 23ರನ್ವಯ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಗೆ ಸೇರ್ಪಡೆಗೊಳಿಸಿ ಆದೇಶಿಸಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಬಿ . ಎಸ್. ನಾಗರತ್ನಮ್ಮ , 
PR. 588 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc .25 

ಕಂದಾಯ ಇಲಾಖೆ, ( ಮುಜರಾಯಿ ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸರ್ಕಾರದ ವಿಶೇಷ ಕಾರ್ಯದರ್ಶಿ , ಸಿಆಸುಇ ಇವರಿಗೆ ವಿಷಯಗಳನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ದಿನಾಂಕ : 22 - 03 - 2012ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 325 ಆಸೇ 2009. 

2. ದಿನಾಂಕ: 27 - 06 - 2012ರ ಸರ್ಕಾರಿ ಆದೇಶ ಸಂಖ್ಯೆ : ಡಿಸಿಎ 4 ಎಆರ್‌ಬಿ 2012 . 

3, ದಿನಾಂಕ : 11 -02 - 2013ರ ಸರ್ಕಾರಿ ಆದೇಶ ಸಂಖ್ಯೆ: ಡಿಸಿಎ 02 ಎಆರ್‌ಬಿ 2013. 
ಪ್ರಸ್ತಾವನೆ: 

1. ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕೆಎಎಸ್ ಸೀನಿಯರ್ ಸೂಪರ್ ಟೈಂ ಸ್ಕೇಲ್ ವೃಂದವನ್ನು ಹೊಸದಾಗಿ ರಚಿಸಿ – 28275 
39900 ವೇತನ ಶ್ರೇಣಿಯಲ್ಲಿ ಐದು ಹುದ್ದೆಗಳನ್ನು ಸೃಜಿಸಲಾಗಿರುತ್ತದೆ. ಹೊಸದಾಗಿ ಸೃಜಿಸಲಾದ ಈ ಐದು ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನು ಸರ್ಕಾರದ 
ವಿಶೇಷ ಕಾರ್ಯದರ್ಶಿ , ಸಿಆಸುಇ ಎಂದು ಗುರುತಿಸಲಾಗಿದೆ. 

2. ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರದ ವಿಶೇಷ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
ಇವರಿಗೆ ಸರ್ಕಾರದ ನೀತಿ ನಿರ್ಣಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಮತ್ತು ಶಾಸನಬದ್ಧ ಅಧಿಕಾರಗಳನ್ನು ಚಲಾಯಿಸುವ ಪ್ರಕರಣಗಳನ್ನು ಹೊರತುಪಡಿಸಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಆಡಳಿತ, ಸಿಬ್ಬಂದಿ ಮತ್ತು ಕಾರ್ಯಕಾರಿ ವಿಭಾಗಗಳ ವಿಷಯಗಳನ್ನು ಕರ್ನಾಟಕ ಸರ್ಕಾರ 
(ಕಾರ್ಯಕಲಾಪಗಳ ನಿರ್ವಹಣೆ) ನಿಯಮಗಳು, 1977ರ ನಿಯಮ 9ರನ್ವಯ ಹಂಚಿಕೆ ಮಾಡಲಾಗಿರುತ್ತದೆ. 

3 . ಮೇಲೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರದ ವಿಶೇಷ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
ಇವರಿಗೆ ಹಂಚಿಕೆ ಮಾಡಿರುವ ವಿಷಯಗಳ ಕುರಿತಂತೆ ಉಲ್ಲೇಖಿತ ( 2) ದಿನಾಂಕ: 27.06.2012ರ ಸರ್ಕಾರಿ ಆದೇಶವನ್ನು ಭಾಗಶ: ಮಾರ್ಪಡಿಸಲಾಗಿದೆ. 

4. ಸರ್ಕಾರದ ವಿಶೇಷ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರಿಗೆ ವಿಷಯಗಳನ್ನು ಹಂಚಿಕೆ ಮಾಡುವ ಬಗ್ಗೆ 
ಸರ್ಕಾರ ಪುನರ್ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಡಿಪಿಎಆರ್ 9 ಎಆರ್‌ಬಿ 2015 (1), ದಿನಾಂಕ: 05 . 09 .2015. 
ಸರ್ಕಾರದ ವಿಶೇಷಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಇವರಿಗೆ ಹಾಲಿ ನಿರ್ವಹಿಸುತ್ತಿರುವ ವಿಷಯಗಳ ಜೊತೆಗೆ ಈ 
ಕೆಳಕಂಡ ವಿಷಯಗಳನ್ನು ಸಹ ಹಂಚಿಕೆ ಮಾಡಿ ನಿರ್ವಹಿಸಲು ಅಧಿಕಾರ ಪ್ರತ್ಯಾಯೋಜಿಸಲಾಗಿದೆ. 

ಅ. ಸರ್ಕಾರದ ವಿಶೇಷ ಕಾರ್ಯದರ್ಶಿಯವರ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುವ ಸಚಿವಾಲಯ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ, 
ಪಾಸ್ ಪೋರ್ಟ್ ಪಡೆಯಲು ನಿರಾಕ್ಷೇಪಣ ಪತ್ರ ನೀಡುವುದು. 

1. ಮಾನ್ಯತೆ ಹೊಂದಿರುವ ಆಸ್ಪತ್ರೆಗಳಲ್ಲಿ ಪಡೆದ ಚಿಕಿತ್ಸೆಗೆ ತಗುಲಿದ ವೆಚ್ಚವನ್ನು ಗರಿಷ್ಠ 2,00,000 /- ಗಳ ವರೆಗೆ ನಿರ್ದೇಶಕರು, ಆರೋಗ್ಯ 

ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇವರ ಅಭಿಪ್ರಾಯದೊಂದಿಗೆ ನಿಯಮಾನುಸಾರ ಮರುಪಾವತಿಸುವುದು . 
2. ವಿವಿಧ ವೃಂದದ ಹುದ್ದೆಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವುದು. 
3. ಸಚಿವಾಲಯದ ಇಲಾಖೆಗಳಿಗೆ ಸ್ಥಳಾವಕಾಶದ ಕೋರಿಕೆ ತಿರಸ್ಕರಿಸಲು ಪ್ರಕರಣಗಳು. 
4. ನ್ಯಾಯಾಲಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕಂಡಿಕೆವಾರು ಉತ್ತರ/ ಆಕ್ಷೇಪಣಾ ಹೇಳಿಕೆ ಸಲ್ಲಿಸುವುದು. 
5. ವಿದೇಶಗಳಿಗೆ ಖಾಸಗಿ ಪ್ರಯಾಣಕ್ಕೆ ಅನುಮತಿ ನೀಡುವುದು. ( ಹಿರಿಯ ಸಹಾಯಕ ವೃಂದದವರೆಗೆ) 
6 . ಸರ್ಕಾರಿ ಕರ್ತವ್ಯ ಸಮರ್ಪಕವಾಗಿ ನಿರ್ವಹಿಸುವುದರ ಜೊತೆಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಮತಿ ನೀಡುವುದು ./( ಹಿರಿಯ ಸಹಾಯಕ 

ವೃಂದದವರೆಗೆ) 
ಇತರೆ ಇಲಾಖೆ /ಸೇವೆಗಳಿಗೆ ನಿಯೋಜನೆಯನ್ನು 2ನೇ ವರ್ಷದಿಂದ 5 ವರ್ಷಗಳವರೆಗೆ ವಿಸ್ತರಿಸುವುದು . ( ಹಿರಿಯ ಸಹಾಯಕ 
ವೃಂದದವರೆಗೆ) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ . ಮಂಗಳ ಜಿ.ಎಸ್ , 
PR . 594 

ಸರ್ಕಾರದ ಅಧೀನ ಕಾರ್ಯದರ್ಶಿ , 


SC .100 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು - 1) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


೧೦೩೩ 


ಸಿಬಿಆರ 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : ಬಳ್ಳಾರಿ ತಾಲ್ಲೂಕಿನ ಅಂಕೋಲಾ-ಜೋಳದರಾಶಿ ರಸ್ತೆಯಲ್ಲಿ ( ರಾಜ್ಯ ಹೆದ್ದಾರಿ - 42) ಹಗರಿ ಕೂಡು ರಸ್ತೆ ಸೇತುವೆಯು 

ದುಸ್ಥಿತಿಯಲ್ಲಿದ್ದು, ಅದನ್ನು ಅನುಪಯುಕ್ತವೆಂದು ಘೋಷಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು , (ಉತ್ತರ), ಧಾರವಾಡ, ಇವರ ಪತ್ರ ಸಂಖ್ಯೆ : ಮುಇಂ ( ಉ ) 

ತಾಂಸ.3 /ಸ ಇ.1/ಬವಿ/2014 - 15 - 09618, ದಿನಾಂಕ: 14 .01.2015. 
ಪ್ರಸ್ತಾವನೆ : 

ಮೇಲೆ ಓದಲಾದ ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು, (ಉತ್ತರ), ಧಾರವಾಡ, ರವರ ಪತ್ರದಲ್ಲಿ, ಬಳ್ಳಾರಿ ತಾಲ್ಲೂಕಿನ 
ಅಂಕೋಲಾ-ಜೋಳದರಾಶಿ ರಸ್ತೆಯಲ್ಲಿ ( ರಾಜ್ಯ ಹೆದ್ದಾರಿ -42) ಹಗರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಸೇತುವೆಯು ದುಸ್ಥಿತಿಯಲ್ಲಿದ್ದು , ಈಗಾಗಲೇ 
ಸಂಚಾರ ಸ್ಥಗಿತಗೊಳಿಸಿರುವುದರಿಂದ, ಕರ್ನಾಟಕ ಹೈವೇಸ್ ಆಕ್ಟ್ - 1964ರ ಸೆಕ್ಷನ್ 52 ರನ್ವಯ ಅಗತ್ಯ ಕ್ರಮ ಜರುಗಿಸಿ, ಸದರಿ ರಸ್ತೆಯನ್ನು ಅನುಪಯುಕ್ತ, 
ಎಂದು ಘೋಷಿಸಲು ಪತ್ರಿಕಾ ಪ್ರಕಟಣೆ ಹೊರಡಿಸಿ, ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗಿರುತ್ತದೆ. ಈ ಕುರಿತು ಶ್ರೀ ಎ. ಎಸ್ . ಮರಿದೇವಯ್ಯ 
ರವರು ಆಕ್ಷೇಪಣೆ ಸಲ್ಲಿಸಿದ್ದುದರಿಂದ, ಅಧೀಕ್ಷಕ ಇಂಜಿನಿಯರ್, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ವೃತ್ತ, ಬಳ್ಳಾರಿ ವೃತ್ತ ರವರು 
ದಿನಾಂಕ: 21.06.2013ರಂದು ಸದರಿ ಸೇತುವೆಯ ಪರಿವೀಕ್ಷಣೆ ನಡೆಸಿ, ಅದರ ತೋಲೆಗಳು ತುಕ್ಕು ಹಿಡಿದಿರುವುದಾಗಿ ಹಾಗೂ ಸಂಚಾರಕ್ಕೆ 
ಯೋಗ್ಯವಾಗಿರುವುದಿಲ್ಲವೆಂದು ಅಭಿಪ್ರಾಯಪಟ್ಟಿರುತ್ತಾರೆಂದು ತಿಳಿಸಿ, ಪ್ರಸ್ತಾಪಿತ ಸೇತುವೆಯನ್ನು ಕರ್ನಾಟಕ ಹೈವೈಸ್ ಆಕ್ಟ್ -1964ರ ಸೆಕ್ಷನ್ 52(5) ರನ್ವಯ 
“ ಅನುಪಯುಕ್ತ ” ಎಂದು ಘೋಷಿಸುವಂತೆ ಕೋರಿರುತ್ತಾರೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು, (ಉತ್ತರ ), ಧಾರವಾಡ, ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿ, ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ :ಲೋಇ107 ಸಿಬಿಆರ್ 2015, ಬೆಂಗಳೂರು, ದಿನಾಂಕ: 11.08.2015, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬಳ್ಳಾರಿ ತಾಲ್ಲೂಕಿನ ಅಂಕೋಲಾ-ಜೋಳದರಾಶಿ ರಸ್ತೆಯಲ್ಲಿ ( ರಾಜ್ಯ ಹೆದ್ದಾರಿ - 42) 
ಹಗರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಸೇತುವೆಯು ದುಸ್ಥಿತಿ/ಶಿಥಿಲಾವಸ್ತೆಯಲ್ಲಿರುವುದರಿಂದ, ಕರ್ನಾಟಕ ಹೈವೇಸ್ ಆಕ್ಟ್ - 1964ರ ಸೆಕ್ಷನ್ 52 (5) ರನ್ವಯ 
“ ಅನುಪಯುಕ್ತ ” ಎಂದು ಘೋಷಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಗುರುಬಸಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , ( ಪ್ರ) 
PR, 593 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, (ಸಂಪರ್ಕ ) 
ಒಳಾಡಳಿತ ಸಚಿವಾಲಯ 

ಕರ್ನಾಟಕ ಸರ್ಕಾರದ ನಡವಳಿಗಳು 
ವಿಷಯ : ಸನ್ನಡತೆ ಆಧಾರದ ಮೇಲೆ ಜೀವಾವಧಿ ಶಿಕ್ಷಾ ಬಂದಿಗಳನ್ನು ಅಕಾಲಿಕ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 138 ಪಿಆರ್‌ಎ 2013 ದಿನಾಂಕ: 18 - 9 -2014, 

2 . ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಕಾರಾಗೃಹಗಳ ಮಹಾನಿರೀಕ್ಷಕರ ಪತ್ರ 

ಸಂಖ್ಯೆ: ಜೆ2:ಸಿಆರ್‌ - 07 :2014 -15 ದಿನಾಂಕ:29 - 7 - 2015 . 

3. ಗೌ : ಸರ್ವೋಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶ ದಿನಾಂಕ : 23 - 7 - 2015 . 
ಪ್ರಸ್ತಾವನೆ : 

ಓದಲಾದ (1) ರ ಆದೇಶದಲ್ಲಿ ಸನ್ನಡತೆ ಆಧಾರದ ಮೇಲೆ ಶಿಕ್ಷಾ ಬಂದಿಗಳನ್ನು ಬಿಡುಗಡೆ ಮಾಡುವ ಸಂಬಂಧದಲ್ಲಿ ಮಾರ್ಗಸೂಚಿಗಳನ್ನು 
ಹೊರಡಿಸಿರುತ್ತದೆ.ಈ ಆದೇಶವನ್ನು ಗಮನದಲ್ಲಿಟ್ಟುಕೊಂಡು ಸ್ಥಾಯಿ ಸಲಹಾ ಸಮಿತಿಗಳು ತಮ್ಮ ಶಿಫಾರಸ್ಸುಗಳನ್ನು ಕಾರಾಗೃಹ ಇಲಾಖಾ ಮುಖ್ಯಸ್ಥರಿಗೆ 
ನೀಡಿರುತ್ತವೆ. 

ಓದಲಾದ ( 2) ರ ಪತ್ರದಲ್ಲಿ ರಾಜ್ಯದ ಕೇಂದ್ರ ಕಾರಾಗೃಹದಲ್ಲಿರುವ ಜೀವಾವಧಿ ಶಿಕ್ಷಾ ಬಂದಿಗಳ ನಡತೆ ಮತ್ತು ಕಾರ್ಯಕ್ಷಮತೆ ಹಾಗೂ ಸನ್ನಡತೆ 
ಆಧಾರದ ಮೇಲೆ ಅಕಾಲಿಕ ಬಿಡುಗಡೆ ಮಾಡಿ ಸಮಾಜದ ಮುಖ್ಯವಾಹಿನಿಯಲ್ಲಿ ತರುವ ನಿಟ್ಟಿನಲ್ಲಿ, ಕಾರಾಗೃಹ ಇಲಾಖೆಯ ಮುಖ್ಯಸ್ಥರು 260 ಶಿಕ್ಷಾ 
ಬಂದಿಗಳ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಈ ಪೈಕಿ 

• ಮಾಫಿ ರಹಿತ 14 ವರ್ಷ ಶಿಕ್ಷೆ ಪೂರೈಸಿದ 66 ಶಿಕ್ಷಾ ಬಂದಿಗಳಲ್ಲಿ ಇಬ್ಬರು (02) ಬಂದಿಗಳು ಪೆರೋಲ್ ರಜೆ 

ಮೇಲೆ ತೆರಳಿದಾಗ ಆತ್ಮಹತ್ಯೆ ಮಾಡಿಕೊಂಡಿರುವುದರಿಂದ 64 ಪ್ರಕರಣಗಳು ಇರುತ್ತವೆ. 
ಮಾಫಿ ಸಹಿತ 14 ವರ್ಷ ಶಿಕ್ಷೆ ಪೂರೈಸಿದ 194 ಶಿಕ್ಷಾ ಬಂದಿಗಳಲ್ಲಿ ಮೂರು (03) ಪ್ರಕರಣಗಳಲ್ಲಿ ಗೌ : ಸರ್ವೋಚ್ಚ 
ನ್ಯಾಯಾಲಯದಲ್ಲಿ ಮೇಲ್ಮನವಿ ಬಾಕಿಯಿರುತ್ತದೆ. ಇನ್ನಿಬ್ಬರು ( 02) ಶಿಕ್ಷಾ ಬಂದಿಗಳ ವಿರುದ್ದ ಎರಡನೇ ಪ್ರಕರಣ 

ದಾಖಲಾಗಿರುವುದರಿಂದ, 189 ಪ್ರಕರಣಗಳು ಇರುತ್ತವೆ. 
ಪ್ರಸ್ತಾಪಿಸಿದ 253 ಜೀವಾವಧಿ ಶಿಕ್ತಾ ಬಂದಿಗಳ ಅಕಾಲಿಕ ಬಿಡುಗಡೆಯ ಕಾರಾಗೃಹವಾರು ವಿವರಗಳು ಈ ಕೆಳಕಂಡಂತೆ ಇರುತ್ತದೆ: 


೧೦೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬, ೨೦೧೫ 


ಭಾಗ ೧ 


*)2 


ಒಟ್ಟು 


02 


08 


0 ) 


01 


02 


59 


04 


20 


0 


. 


24 


[ 


0 


18 


187 


02 


14 ವರ್ಷ ವಾಸ್ತವ ಶಿಕ್ಷೆ ಪೂರೈಸಿದ ಮಾಫಿ ಸೇರಿ 14 ವರ್ಷ ಶಿಕ್ಷೆ ಪೂರೈಸಿದ 
ಕೇಂದ್ರ ಕಾರಾಗೃಹದ ಜೀವಾವಧಿ ಶಿಕ್ಷಾ ಬಂದಿಗಳನ್ನು ಜೀವಾವಧಿ ಶಿಕ್ಷಾ ಬಂದಿಗಳನ್ನು ಸ್ಥಾಯಿ 
ಹೆಸರು ಸ್ಥಾಯಿ ಸಲಹಾ ಮಂಡಳಿ ಶಿಫಾರಸ್ಸು ಸಲಹಾ ಮಂಡಳಿ ಶಿಫಾರಸ್ಸು ಮಾಡಿದ 
ಮಾಡಿದ ಬಂದಿಗಳ ಸಂಖ್ಯೆ 

ಬಂದಿಗಳ ಸಂಖ್ಯೆ 
ಪುರುಷ ಮಹಿಳೆ ಪುರುಷ 

ಮಹಿಳೆ ಪುರುಷ | ಮಹಿಳೆ 
ಬೆಂಗಳೂರು 23 119 

144 | 02 
ವಿಜಯಪುರ 
ಬೆಳಗಾವಿ 
ಧಾರವಾಡ 

04 
ಮೈಸೂರು 20 

36 
ಬಳ್ಳಾರಿ 
ಕಲಬುರ್ಗಿ 11 | 0 06 | 0 

| 0 
- ಒಟ್ಟು 

64 0 

02 

251 
ಗೌ : ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ : 09 -7 -2014ರಂದು ರಾಜ್ಯ ಸರ್ಕಾರಗಳು ಶಿಕ್ಷಾ ಬಂದಿಗಳಿಗೆ ಕ್ಷಮಾದಾನ ನೀಡುವ 
ಅಧಿಕಾರವನ್ನು ಚಲಾಯಿಸಬಾರದೆಂದು ನೀಡಿದ್ದ ತಡೆಯಾಜ್ಞೆಯನ್ನು ದಿನಾಂಕ: 23 - 7 - 2015ರ ಮಧ್ಯಂತರ ಆದೇಶದನ್ವಯ ತೆರವುಗೊಳಿಸಿರುತ್ತದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 220 ಪಿಆರ್‌ಎ 2014 , ಬೆಂಗಳೂರು, ದಿನಾಂಕ: 16 - 9 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಗೌ : ಸರ್ವೋಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶ ದಿನಾಂಕ: 23 - 7 - 2015ರಲ್ಲಿನ ಅಂಶಗಳನ್ನು 
ಗಮನದಲ್ಲಿಟ್ಟುಕೊಂಡು ಭಾರತದ ಸಂವಿಧಾನದ ಅನುಚ್ಛೇದ 161ರನ್ವಯ ಘನತೆವೆತ್ತ ರಾಜ್ಯಪಾಲರ ಅಂಗೀಕಾರದೊಂದಿಗೆ ಮಾಫಿ ರಹಿತ 14 ವರ್ಷ ಶಿಕ್ಷೆ 
ಪೂರೈಸಿದ 63 ಶಿಕ್ಷಾ ಬಂದಿಗಳು ಮತ್ತು ಮಾಫಿ ಸಹಿತ 14 ವರ್ಷ ಶಿಕ್ಷೆ ಪೂರೈಸಿದ 189 ಶಿಕ್ಷಾ ಬಂದಿಗಳು ಸೇರಿದಂತೆ ಈ ಕೆಳಕಂಡ ಒಟ್ಟು 252 
ಜೀವಾವಧಿ ಶಿಕ್ಷಾ ಬಂದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಅಕಾಲಿಕ ಬಿಡುಗಡೆ ಮಾಡಿ ಆದೇಶಿಸಿದೆ. 

14 ವರ್ಷ ಹಾಗೂ ಅದಕ್ಕೂ ಮೇಲ್ಪಟ್ಟು ವಾಸ್ತವ ಶಿಕ್ಷೆ ಪೂರ್ಣಗೊಳಿಸಿದ ಜೀವಾವಧಿ ಶಿಕ್ಷಾ ಬಂದಿಗಳು 
1) ಕೇಂದ್ರ ಕಾರಾಗೃಹ ಬೆಂಗಳೂರು 

ಬಿ. ಶೇಖರ @ ಪಾಪಣ್ಣ ತಂದೆ ಬಸಪ್ಪ, ಸಿದ್ದೇಶ್ವರ ಗ್ರಾಮ , ಬೋರನಹಳ್ಳಿ ಅಂಚೆ, ತರೀಕೆರೆ ತಾ||, ಚಿಕ್ಕಮಗಳೂರು ಜಿಲ್ಲೆ. 

ರಾಜೇಂದ್ರನ್ ತಂದೆ ಕಣ್ಣನ್ , ನಂ .738 , 28ನೇ ಬಿ ಮೈನ್, ಕಾರ್ಪೊರೇಶನ್ ಕಾಲೋನಿ, ತಿಲಕನಗರ, ಜಯನಗರ 9ನೇ ಬ್ಲಾಕ್ , 
1219 

ಬೆಂಗಳೂರು 


432 


459 | ತಿಮಯ್ಯ ತಂದೆ ತಿಮ್ಮೆಗೌಡ @ ತಿಮ್ಮಯ್ಯ ಹಳ್ಳಿಕುಳ್ಳೇದೊಡ್ಡಿ ಗ್ರಾಮ , ಟಿ. ನರಸಿಪುರ ತಾಲ್ಲೂಕು, ಮೈಸೂರು 
18827 

| ಅಂಜನಿ ತಂದೆ ನಿಟ್ಟೂರುಹನುಮಯ್ಯ ಡಿ,ಹೊಸಹಳ್ಳಿ, ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ. 
7643 ಮಂಜಯ್ಯ ತಂದೆ ಚನ್ನಯ್ಯ ಅಣಚೂರು ಗ್ರಾಮ ಮೂಡಿಗೆರೆ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 
11486 ಮಾರಪ್ಪ ತಂದೆ ವಲಸಪ್ಪ, ಮೊನ್ನಸಮುದ್ರ ಗ್ರಾಮ ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ. 
260 | ಕೆ. ಲಿಂಗರಾಜು ತಂದೆ ಕೆಂಪಯ್ಯ ದಂಜಕ್ಕನಹಳ್ಳಿ, ನಾಗಮಂಗಲ, ಮಂಡ್ಯ 
349 | ಅನ್ವರ್ ಪಾಷ @ ಬಾಷ ತಂದೆ ಅಬ್ದುಲ್ ಷರೀಫ್, ಅಯಿಲ್ ಮಿಲ್ ರಸ್ತೆ ಕೋಳಿ ಫಾರಂ ರಸ್ತೆ ಲಿಂಗರಾಜಪುರ, ಬೆಂಗಳೂರು 
9822 ಕೃಷ್ಣ ತಂದೆ ಎಂ .ವಿ . ರಾಜ, ರೂಪೇನಅಗ್ರಹಾರ, ಹೊಸೂರು ರಸ್ತೆ, ಮಡಿವಾಳ, ಬೆಂಗಳೂರು. 
10885 | ಶಿವಣ್ಣ. ತಂದೆ. ಈರಯ್ಯ ಟಿಂಬರ್‌ಲೇಔಟ್, ಜನತಾ ಕಾಲೋನಿ, 2ನೇ ಅಡ್ಡರಸ್ತೆ, ಹಳೇಗುಡ್ಡದಹಳ್ಳಿ, ಮೈಸೂರು ರಸ್ತೆ, ಬೆಂಗಳೂರು 
6987 | ಎಂ .ಎನ್.ರಾಮದಾಸ ತಂದೆ ನಾರಾಯಣ ಐಯ್ಯಂಗರ್‌, ಮಾವನೂರು ಗ್ರಾಮ , ಹೊಳೆನರಸೀಪುರ ತಾ ||, ಹಾಸನ ಜಿ|| 
1607 ಮಂಜ @ ಮುಂಗ @ ಪಾಪಣ್ಣ ತಂದೆ ಚೌಡಾಭೋವಿ, ಮಂಚೇನಹಳ್ಳಿ ಗ್ರಾಮ , ತರೀಕೆರೆ ತಾ , ಚಿಕ್ಕಮಗಳೂರು ಜಿಲ್ಲೆ. 

ಪ್ರದೀಪ ತಂದೆ ನಾರಾಯಣಪ್ಪ , ಸಂತೆಪೇಟೆ ಶಿರಾ ಟೌನ್, ಶಿರಾ , ತುಮಕೂರು 

| ರಾಜಣ್ಣ ತಂದೆ ವಲಸಪ್ಪ , ಪೊನ್ನಸಮುದ್ರ ಗ್ರಾಮ ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ. 
10886 | ವೀರಭದ್ರ ತಂದೆ ಈರಯ್ಯ , ಜನತಾ ಕಾಲೋನಿ, ಹಳೇಗುಡ್ಡದ ಹಳ್ಳಿ, ಮೈಸೂರು ರಸ್ತೆ, ಬೆಂಗಳೂರು. 
8620 | ಷಣ್ಮುಗಂ @ ಇಶ್ರೀ ತಂದೆ ಮಣಿ, ನಂ .6, 1ನೇ ಕ್ರಾಸ್, ಮುದ್ದಪ್ಪ ಗಾರ್ಡನ್, ಶ್ರೀರಾಮಪುರ, ಬೆಂಗಳೂರು. 
441 ನಾರಾಯಣಪ್ಪ ತಂದೆ ಮರಿಯಪ್ಪ, ನಾಡಕಲಿ , ಗ್ರಾಮ , ಸಾಗರ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ, 


500 | 


14 


11485 


15 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


೧೦೩೫ 


18 


23 


312 ನಾಗ ತಂದೆ ಚಿನ್ನಪ್ಪ ನಂ 2 /2 , 7ನೇ ಕ್ರಾಸ್, ಕೆ. ಪಿ ಅಗ್ರಹಾರ , ಮಾಗಡಿ ರಸ್ತೆ ಬೆಂಗಳೂರು 
342 | ರವಿ @ ರವಿಕುಮಾರ್ ತಂದೆ ತೊಪೇಗೌಡ, ಕಾಡೆಹಳ್ಳಿ ಗ್ರಾಮ ತುರುವೆಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ 
539 | ಮಾರಿಯಪ್ಪನ್ ತಂದೆ ಮುನಿಯಪ್ಪ , ಕೊಳಚೆ ನಿರ್ಮಾಣ ಮಂಡಳಿ ಕ್ವಾಟ್ರಸ್‌ , ನಂದಿನಿ ಬಡಾವಣೆ , ಬೆಂಗಳೂರು 
6424 

ಎಂ . ವಿ ರಾಮಚಂದ್ರ ತಂದೆ ಲೇಟ್ ವೆಂಕಟಯ್ಯ ಟಿ.ಮಲ್ಲಿಗೆರೆ ಹಳ್ಳಿ , ತಗ್ಗಹಳ್ಳಿ ಪೇಸ್ಟ್, ಕೊತ್ತತ್ತಿ ಹೋಬಳಿ, ಮಂಡ್ಯ ಜಿಲ್ಲೆ 
11292 | ವೆಂಕಟೇಶ್ ಬಿನ್ ತಿಮ್ಮಯ್ಯ , ಮುದಗೆರೆ ಪಾಳ್ಯ , ಗೂಳೂರು ಹೋಬಳಿ, ತುಮಕೂರು ಜಿಲ್ಲೆ 

7815 ನಾಗೇಶ @ ನಾಗೇಂದ್ರ ಬಿನ್ ಬಸಪ್ಪ, ಸಿದ್ದೇಶ್ವರ ಗ್ರಾಮ , ತರೀಕೆರೆ ತಾ|| ಚಿಕ್ಕಮಗಳೂರು ಜಿಲ್ಲೆ. 
24 9699 | ಎಸ್.ರಮೇಶ @ ಬರ್ಕಲಿರಾಮ ತಂದೆ ಲೇಟ್ ಸಿದ್ದೇಗೌಡ ಕಿರಗಂದೂರು ಗ್ರಾಮ , ದುದ್ದ ಹೋಬಳಿ , ಮಂಡ್ಯ ತಾ|| & ಜಿಲ್ಲೆ 

10026 | ಶ್ರೀಧರ ಬಿನ್ ಆನಂದ, ಅಂಬೇಡ್ಕರ್ ಮೆಡಿಕಲ್ ಕಾಲೇಜು, ಡಿ.ಜಿ. ಹಳ್ಳಿ , ಬೆಂಗಳೂರು 
- 2) ಕೇಂದ್ರ ಕಾರಾಗೃಹ ವಿಜಯಪುರ 
26 | 3237 ಮಲ್ಲಪ್ಪ ತಂದೆ ಭೀಮಣ್ಣ ಕಟ್ಟಿಮನಿ ಸಾ ಬರಡೋಳ, ತಾ|| ಇಂಡಿ, ಜಿಲ್ಲಾ|| ವಿಜಯಪುರ 
27 | 3293 ತುಕಾರಾಮ ಪುಂಡಲೀಕ ಕಟ್ಟಿಮನಿ ಸಾ||ಬರಡೋಳ, ಇಂಡಿ ತಾ & ಜಿಲ್ಲಾ|| ವಿಜಯಪುರ 
28 | 2167 / ಮೋತಿಲಾಲ ಅಬ್ದುಲನಬಿ ನಾಲ್ನೋಡಿ, ಸಾ|| ಆಲಮೇಲ, ತಾ|| ಸಿಂದಗಿ ಜಿ|| ವಿಜಯಪುರ 
- 3) 

ಕೇಂದ್ರ ಕಾರಾಗೃಹ ಬೆಳಗಾವಿ 
29 

ಗುರುಪುತ್ರಪ್ಪ ಶಿವಬಸಪ್ಪ ದೊಡ್ಡಗೌಡರ ಸಾ :ಮದನಬಾವಿ , ತಾ :ಬೈಲಹೊಂಗಲ, ಜಿ: ಬೆಳಗಾವಿ . 
4) ಕೇಂದ್ರ ಕಾರಾಗೃಹ ಧಾರವಾಡ 


25 


30 


- 1958 


ಮಂಜುನಾಥ ಸಿದ್ದಪ್ಪ ಐರಣಿ, ಸಾಬೂಸಪ್ಪಚೌಕ, ಧಾರವಾಡ. 


S ) 


2434 ಪಾಪಣ್ಣ ಉರ್ಫ್ ಬಸವರಾಜ ಶಿವಪ್ಪ ಘೋಡಕೆ ಸಾಸಂಘಟಕೊಪ್ಪ ತಾ||ಕಲಘಟಗಿ ಜಿ. ಧಾರವಾಡ. 

ಕೇಂದ್ರ ಕಾರಾಗೃಹ ಮೈಸೂರು 
11000 | ಶ್ರೀನಿವಾಸ @ ಚಿನ್ನಾಂಜನೇಯ ತಂದೆ ವೀರಪ್ಪ . ಮಕ್ಕಿ ಬೈಲು ಮನೆ, ಬಾರ್ಕೂರು, ಕಾಡೂರು ಗ್ರಾಮ , ಉಡುಪಿ ತಾ :: ಮತ್ತು ಜಿಲ್ಲೆ. 


33 


- 11477 ಮಹದೇವಶೆಟ್ಟಿ ತಂದೆ ಸುಬ್ಬಯ್ಯನ ಮಾದಶೆಟ್ಟಿ, ಕೆಟ್ಟೇಪುರ ಗ್ರಾಮ , ನಂಜನಗೂಡು ತಾ , ಮೈಸೂರು ಜಿಲ್ಲೆ 
12305 | ಜಾವೆದ್ ತಂದೆ ಬಾಷಾ @ ಲಕ್ಕೂರು ಬಾಷಾ.ಆಜಾದ್ ಮೊಹಲ್ಲಾ, ಹಾಸನ 
12395 | ಎ.ಅಬ್ದುಲ್ ಖಾದರ್ @ ಖಾದರ್ ತಂದೆ ಐಮದ್, ಕುರುಲಿ ಪೈಸಾರಿ ನಾಪೋಕ್ಲು ಗ್ರಾಮ ಮಡಿಕೇರಿ ತಾ|| ಮತ್ತು ಜಿಲ್ಲೆ 
12442 | ಭರತ್ ಶೆಟ್ಟಿಗಾರ್ ತಂದೆ ಮಾಧವಶೆಟ್ಟಿಗಾರ್, ಅಮಾವಾಸೆ ಬೈಲು ಗ್ರಾಮ ಮತ್ತು ಅಂಚೆ,ಕುಂದಾಪುರ ತಾ|| ಉಡುಪಿ ಜಿಲ್ಲೆ 
12492 ಎಂ.ಮಹದೇವ ತಂದೆ ಲೇಟ್ ಮುತ್ತುಮಾದ ಶೆಟ್ಟಿ ರಾಮಾಪುರ ಗ್ರಾಮ , ಕೊಳ್ಳೇಗಾಲ ತಾ|| ಚಾಮರಾಜನಗರ ಜಿಲ್ಲೆ 
12516 ಪುಟ್ಟಮಾದ ತಂದೆ ಮಾದಯ್ಯ , ಹೆರಳೆ ಗ್ರಾಮ , ಕೊಳ್ಳೆಗಾಲ ತಾ|| ಚಾಮರಾಜನಗರ ಜಿಲ್ಲೆ 
12729 | ಅರುಗಂ ತಂದೆ ಚನ್ನಯ್ಯ ಗೌಂಡರ್. ಬಸವನಪುರ ಗ್ರಾಮ ಚಾಮರಾಜನಗರ ತಾ|| & ಜಿಲ್ಲೆ 
12959 ಶರವಣ ತಂದೆ ಮಲೆಯಪ್ಪನ್, ಕಲ್ಲಪಟ್ಟಿ ಗ್ರಾಮ ಗೋಪಿ ತಾ|| ಈರೋಡ್ ಜೆಲ್ಲೆ ತಮಿಳುನಾಡು 

ರಾಜ ತಂದೆ ರಂಗಯ್ಯ @ ಮೋಟಯ್ಯ , ನೇರಳೆ ಕುಪ್ಪೆ ಎ ಕಾಲೋನಿ ಹನಗೋಡು ಹೋಬಳಿ, ಹುಣಸೂರು ತಾ:: ಮೈಸೂರು 
13014 


42 | 


44 


45 


13056 ಈರಣ್ಣ @ ವೀರ ವೀರಭದ್ರಪ್ಪ ತಂದೆ ಲೇ :: ಬಸಪ್ಪ, ಕಪ್ಪಸೋಗೆ ಗ್ರಾಮ , ನಂಜನಗೂಡು ತಾ:: ಮೈಸೂರು ಜಿಲ್ಲೆ. 
43 13981 ಕಾಳಯ್ಯ ತಂದೆ ವರದಯ್ಯ , ಮಲಯ್ಯನ ಪುರ ಗ್ರಾಮ , ಚಾಮರಾಜನಗರ ತಾಲ್ಲೂಕು ಮತ್ತು ಜಿಲ್ಲೆ. 

14061 ಜವರ @ಕೋತಿ ಜವರಶೆಟ್ಟಿ ತಂದೆ ಮರಂಕಶೆಟ್ಟಿ, ಅನ್ನೂರುಕೇರಿ ಗ್ರಾಮ , ಗುಂಡ್ಲುಪೇಟೆ ತಾಲ್ಲೂಕು ಚಾಮರಾಜನಗರ ಜಿಲ್ಲೆ. 
15036 | ಕೆ.ಆರ್.ಸತೀಶ್ ತಂದೆ ಟೈಲರ್ ರಾಜು, ಕೊಪ್ಪ ಗ್ರಾಮ , ಪಿರಿಯಾಪಟ್ಟಣ್ಣ ತಾಲ್ಲೂಕು ಮೈಸೂರು ಜಿಲ್ಲೆ. 

ಇಲಿಯಾಸ್ ಷರೀಫ್ ತಂದೆ ಇಬ್ರಾಹಿಂ ಷರೀಫ್, ನಂ .3206/2ಎ, ಮಹದೇವಪುರ ಮುಖ್ಯ ರಸ್ತೆ ಮೊಹಮ್ಮದ್ ಸಯ್ಯದ್ ಬ್ಲಾಕ್ 

ಲಷ್ಕರ್ ಮೊಹಲ್ಲಾ ಮೈಸೂರು. 
| 16491 | ಎಚ್.ಎಸ್. ಮಣಿ @ ಕುಟ್ಟಪ್ಪ ತಂದೆ ಸುಬ್ಬಯ್ಯ , ಪರನೇ ಗ್ರಾಮ , ವೀರಾಜಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ. 


15923 


47 


೧೦೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


ಭಾಗ ೧ 


48 


49 


S 


_ 8442 


17917 ಹನುಮಂತ @ ಮಂತು ತಂದೆ ಲೇಟ್ ರಾಜಯ್ಯ , ಎ . ಡಿ.ಕಾಲೋನಿ, ಚನ್ನರಾಯಪಟ್ಟಣ ಟೌನ್, ಹಾಸನ ಜಿಲ್ಲೆ. 
17919 

ಮಂಜುನಾಥ @ ಮಂಜು ತಂದೆ ಪಾಪಣ್ಣ @ ಕೈದಿ ಪಾಪಣ್ಣ, ಎ. ಡಿ.ಕಾಲೋನಿ, ಚನ್ನರಾಯಪಟ್ಟಣ ಟೌನ್, ಹಾಸನ ಜಿಲ್ಲೆ. 
17920 | 

| ಲಕ್ಷ್ಮಣ ತಂದೆ ರಾಮನಾಯ್ಕ , ಹಲುವಳ್ಳಿ ಗ್ರಾಮ , ಆಲೂರು ತಾಲ್ಲೂಕು, ಹಾಸನ ಜಿಲ್ಲೆ. 
6 ) | ಕೇಂದ್ರ ಕಾರಾಗೃಹ ಬಳ್ಳಾರಿ 
8642 ಹರಿಜನ ಖಾನಾಮಡಗು ತಿಪ್ಪೇಸ್ವಾಮಿ ತಂದೆ ಬಸಪ್ಪ ಅರಕಭಾವಿ ಗ್ರಾಮ , ಕೂಡ್ಲಿಗಿ ತಾಲೂಕ, ಬಳ್ಳಾರಿ ಜಿಲ್ಲೆ. 
8721 

ಮೇಘಾನಾಯ್ಕ ತಂದೆ ಮಂಜಾನಾಯ್ಕ , ಡೊಂಬರಳ್ಳಿ ತಾಂಡ, ಹಡಗಲಿ ತಾಲೂಕ, ಬಳ್ಳಾರಿ ಜಿಲ್ಲೆ. 
53 . 

ಮಾರೆಣ್ಣ ತಂದೆ ಗಂಗಣ್ಣ ದೊಡ್ಡ ಉಳ್ಳಾರ್ತಿ ಗ್ರಾಮ ಚಳ್ಳಕೆರೆ ತಾಲೂಕ, ಚಿತ್ರದುರ್ಗ ಜಿಲ್ಲೆ. 

ಮಹಮ್ಮದ್ ಜೈನುಲ್ಲಾ ಅಭಿದಿನ್ ತಂದೆ ಸೈಯ್ಯದ್ ಅಲಿ, ಬಜಾರ್ ರಸ್ತೆ, ಖಾಜಿ ಮೊಹಲ್ಲಾ, ಹುಣಸೂರು ತಾಲ್ಲೂಕ, ಮೈಸೂರು 
_ 11575 

ಜಿಲ್ಲೆ. 

ಕೇಂದ್ರ ಕಾರಾಗೃಹ ಕಲಬುರಗಿ 
55 14338 | ಅಬ್ಬಾಸ ತಂದೆ ಪಾಶಾಮಿಯಾ ಸಾ || ಜೋಜನಾ ತಾ || ಔರಾದ ಜಿಲ್ಲೆ ಬೀದರ 

14601 | ಭೀಮಶಾ ತಂದೆ ಹೈಬತ್ತಿ ಸಾ|| ಸಿತಾಳಗೇರಾ ತಾ||ಹುಮ್ನಾಬಾದ ಜಿಲ್ಲೆ ಬೀದರ 
57 . 14603 | ಕರಬಸ್ಸಪ್ಪ ತಂದೆ ವಿಠಲ ಸಾ||ನವದಗಿ ಹಳ್ಳಿ ತಾ|| ಆಳಂದ ಜಿಲ್ಲೆ ಕಲಬುರಗಿ 
14705 

ಯಂಕಪ್ಪ ತಂದೆ ಅಯ್ಯಪ್ಪ ಸಾಕಿನ್ : ಬೈಲಗುಡ್ಡ ತಾ : ಲಿಂಗಸುಗೂರು ಜಿ:ರಾಯಚೂರ 
| 14743 | 

| ಲಕ್ಷ್ಮೀಕಾಂತ ತಂದೆ ಪಾಂಡುರಂಗ ಸಾ : ಏಕಂಬಾ ತಾ :ಬಸವಕಲ್ಯಾಣ ಜಿಲ್ಲೆ: ಬೀದರ 
60 | 14337 ನಬೀ ತಂದೆ ಪಾಶಾಮಿಯಾ ಸಾ|| ಜೋಜನಾ ತಾ || ಔರಾದ ಜಿಲ್ಲೆ ಬೀದರ 
61 14707 | ಕಿಡಿಯಪ್ಪ ತಂದೆ ಹನುಮಂತ ಸಾಕಿನ್ : ಬೈಲಗುಡ್ಡ, ತಾ : ಲಿಂಗಸಗೂರು ಜಿ: ರಾಯಚೂರು 


56 


58 


59 


N 


62 


109 


15039 ಮನೋಹರ ತಂದೆ ನರಸಿಂಗರಾವ್ ಸಾ : ಮಿರಕಲ್ ತಾ : ಬಸವಕಲ್ಯಾಣ ಜಿ: ಬೀದರ 
15489 | ದೈತಪ್ಪ ತಂದೆ ಸಾಯಿಬಣ್ಣ ಸಾ :ಮೋಘಾ( ಬಿ) ತಾ : ಆಳಂದ ಜಿ: ಗುಲಬರ್ಗಾ 

ಮಾಫಿ ಸಹಿತ 14 ವರ್ಷ ಶಿಕ್ಷೆ ಪೂರ್ಣಗೊಳಿಸಿದ ಜೀವಾವಧಿ ಶಿಕ್ಷಾ ಬಂದಿಗಳು 
1) ಕೇಂದ್ರ ಕಾರಾಗೃಹ ಬೆಂಗಳೂರು 
6490 

ನಾಗರಾಜು ತಂದೆ ಕದ್ರಿ ಕೊಂಡಪ್ಪ, ಕದ್ರಿನಾಥನಕೋಟೆ, ಮೊಳಕಾಲ್ ಚೆರು, ಮದಲಂ , ಮದನಪಲ್ಲಿ, ಚಿತ್ತೂರು ಜಿಲ್ಲೆ, ಆಂಧ್ರಪ್ರದೇಶ 
ರಾಜ್ಯ 

ರಾಮಾಂಜಿನಿ ರಾಮಾಂಜನಯ್ಯ ತಂದೆ ಗೋಪಾಲಯ್ಯ , ಲಿಂಗನಹಳ್ಳಿ, ಹೇಸರಘಟ್ಟ ಹೋಬಳಿ, ಬೆಂಗಳೂರು ಉತ್ತರ . 
8044 ಮಂಜ @ ಮಂಜುನಾಥ ತಂದೆ ಪಾಂಡುರಂಗ ರಾವ್, ನಂ . 9 , ಸ್ವಾತಿ ರೋಡ್ ಕ್ರಾಸ್, ಶಾಂತಿನಗರ, ಬೆಂಗಳೂರು. 
6431 | ಕರಿಯಪ್ಪ @ ಕರಿಯ @ ವೆಂಕಟ ತಂದೆ ವೆಂಕಟಯ್ಯ , ದೇಲವೆ ಕೋಡಿಹಳ್ಳಿ, ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ 
282 ನರಸಿಂಹರಾಜು ತಂದೆ ಉರುಗಯ್ಯ , ಕುಪ್ಪಾಳು ಗ್ರಾಮ ತಿಪಟೂರು ತಾಲ್ಲೂಕು ತುಮಕೂರು ಜಿಲ್ಲೆ 
580 | ಗೋಪಿ @ ಕರಿಯ ತಂದೆ ಪಳನಿಸ್ವಾಮಿ ನಂ .169, 3ನೇ ಕ್ರಾಸ್ ರಾಬರ್ಟ್ ಸನ್ ಬ್ಲಾಕ್ , ಆರ್. ಸಿ ಪುರಂ, ಬೆಂಗಳೂರು 
371 | ಕಾಳಯ್ಯ ತಂದೆ ರಂಗಪ್ಪ, ತಪ್ಪಸಂದ್ರ ಗ್ರಾಮ , ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ 
8615 | ಆನಂದ @ ಕಂಠಿ ತಂದೆ ಲೇಟ್ ಶ್ರೀನಿವಾಸ, ವಿನೋಬ ನಗರ , 2 ನೇ ಕ್ರಾಸ್, ಮೇದಾರ ಕೇರಿ, ಶಿವಮೊಗ್ಗ. 
368 | ಗೌಡಯ್ಯ ತಂದೆ ಮೂಡಲಗಿರಿಯಯ್ಯ ತಟ್ಟಸಂದ್ರ ಗ್ರಾಮ , ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ 
200 

ಧನಂಜಯ ರೆಡ್ಡಿ ಬಿನ್ ವೆಂಕಟರೆಡ್ಡಿ, ನಂ . 2/389 , ಕೋ ಆಪರೇಟಿವ್ ಸೊಸೈಟಿ ಕಾಲೋನಿ, ವೆಂಕಟಪುರಂ, ಚಿತ್ತೂರು ಜಿಲ್ಲೆ, ಆಂದ್ರ 

ಪ್ರದೇಶ್ ರಾಜ್ಯ 
11 | 7584 ಪರಮಾನಂದ ಬಿನ್ ಮುನಿಸ್ವಾಮಿ , ನಂ . 12, ಅಶ್ವಥನಗರ , ಬೆಂಗಳೂರು. 
370 | | ಕುಮಾರ @ ಪಾಪ @ ಲಕ್ಷ್ಮಣ ತಂದೆ ನಿಂಗಯ್ಯ ತಟ್ಟಸಂದ್ರ ಗ್ರಾಮ , ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ 

ರಾಮಮೂರ್ತಿ ತಂದೆ ಸ್ವಾಮಿಯಪ್ಪ ಗೌಂಡರ್, ಪೂಜೇನ್ ಅಗ್ರಹಾರ, ಬಚ್ಚೇಗೌಡ, ಮಾವಿನತೋಪು, ಯಾಲದಿಂಗಲಪಟ್ಟಿ ಗ್ರಾಮ, 
8459 

ಈಂಗೂರು ಅಂಚೆ, ಪೆರಂದರೆ ತಾ||, ಈರೋಡ್ ಜಿಲ್ಲೆ, ತಮಿಳುನಾಡು. 
11693 ಕೆ.ಎಸ್. ಮಂಜುನಾಥ ತಂದೆ ಶಂಕರಪ್ಪ, ಬೇಲೂರನಳ್ಳಿ ಗ್ರಾಮ , ತಿಪಟೂರು ತಾ ||, ತುಮಕೂರು ಜಿಲ್ಲೆ 
| 555 | ಮುಕ್ತಿಯಾರ್ ತಂದೆ ಮಹಮದ್ ಗೌಸ್, 7ನೇ ಕ್ರಾಸ್ , ಷಾದಿ ಮೊಹಲ್ಲಾ, ಟಿಪ್ಪು ನಗರ , ಶಿವಮೊಗ್ಗ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


೧೦೩೭ 


17 


564 


602 


32 


16 . 435 ಗೋವಿಂದ ಸ್ವಾಮಿ @ ಗೋವಿಂದರಾಜು ಬಿನ್ ಸಣ್ಣ ವೇಡಿ, ಜಂಬೂಸವಾರಿ ದಿಣ್ಣೆ, ಕೊತ್ತನೂರು, S . O.S ಪೋಸ್ಟ್, ಬೆಂಗಳೂರು. 
615 ಶಾಂತನಮಾರಿ ಬಿನ್ ಚಿನ್ನಯ್ಯ , ಬಂಗಾಲಪೇಟೆ, ಮುರಕುಲಂ , ಕಾಲ್ಕುಡಿ ಅಂಚೆ, ತಿರುನಲ್ ವೇಲಿ, ತಮಿಳು ನಾಡು. 

ಕೆ.ನರಸಿಂಹಮೂರ್ತಿ @ ಕುಪ್ಪ ಬಿನ್ ಕೆ, ಕನಕಪ್ಪ, ನಂ . 75 , ಪಾಬಲಮ್ಮ ರಸ್ತೆ, ಕನಕನ ಪಾಳ್ಯ , ಜಯನಗರ 2ನೇ ಹಂತ, 
9928 

ಬೆಂಗಳೂರು. 
9444 

ಶಿವಣ್ಣ ಬಿನ್ ಬೋರಲಿಂಗಯ್ಯ , ಅಲಸಬಾಳೆಗ್ರಾಮ , ಮಾಗಡಿ ತಾ||, ರಾಮನಗರ ಜಿಲ್ಲೆ. 
8616 || ಪ್ರಶಾಂತ @ ಕಪ್ಪ ಬಿನ್ ಗಂಗಾಧರಪ್ಪ , 2ನೇ ಕ್ರಾಸ್, ಮೇದರಕೇರಿ, ವಿನೋಭನಗರ, ಶಿವಮೊಗ್ಗ. 

ಸುರೇಶ @ ಸೂರಿ ತಂದೆ ಗಂಗಪ್ಪ @ ಗಂಗಯ್ಯ ನಂ .479, 1ನೇ ಮುಖ್ಯ ರಸ್ತೆ 2ನೇ ಅಡ್ಡರಸ್ತೆ, ಗಂಗೊಂಡನ ಹಳ್ಳಿ ಪುರ ಗ್ರಾಮ , 

ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ. 
10180 | ಲಕ್ಷ್ಮಯ್ಯ ತಂದೆ ಮಲ್ಲಯ್ಯ , ಅಂಕಾಪುರ ಗ್ರಾಮ , ನಿಟ್ಟೂರು ಹೋಬಳಿ, ಗುಬ್ಬಿ ತಾಲ್ಲೂಕು, ತುಮಕೂರು. 
460 | ವೆಂಕಟೇಗೌಡ @ ವೆಂಕಟಯ್ಯ ಬಿನ್ ತಿಮ್ಮಯ್ಯ @ ತಿಮ್ಮೇಗೌಡ, ಹಳ್ಳ ಕುಲ್ಲ ದೊಡ್ಡಿ ಗ್ರಾಮ್, ಮಳವಳ್ಳಿ ತಾ||, ಮಂಡ್ಯ ಜಿಲ್ಲೆ. 
2425 ಪ್ರಕಾಶ್ ತಂದೆ ಸುಬ್ಬರಾಯಪ್ಪ, ಚೀಮಸಂದ್ರ ಗ್ರಾಮ , ಬಿದರಹಳ್ಳಿ ಹೋಬಳಿ, ಹೊಸಕೋಟೆ ತಾ , ಬೆಂಗಳೂರು 
9908 ದರ್ಶನ್ ಬಿನ್ ಸಣ್ಣ ಓಬಯ್ಯ , 2ನೇ ಕ್ರಾಸ್ , ಶಾಂತಿನಗರ , ತುಮಕೂರು. 

ಹೆಚ್ . ಆರ್ . ಶಿವಕುಮಾರ್ ತಂದೆ ರಾಜಶೇಖರ, ನಂ . 728, ಕೆನರಾ ಬ್ಯಾಂಕ್ ಹತ್ತಿರ, ಗಂಗಮ್ಮ ಕಾಂಪೌಂಡ್, ಬಳ್ಳಾರಿ ಹೆಬ್ಬಾಳ 
9237 

ರಸ್ತೆ, ಬೆಂಗಳೂರು. 
82 | ಚಲ @ ಚಲುವರಾಜು ತಂದೆ ಪಾಂಡುರಂಗ ರಾವ್ , ನಂ . 13 , 2 ನೇ ಕ್ರಾಸ್ , 2 ನೇ ಮುಖ್ಯ ರಸ್ತೆ , ವಿನಾಯಕ ನಗರ ಬೆಂಗಳೂರು. 

15172 ಮಲ್ಲರಾಜು @ ರಾಜು ತಂದೆ ನಂಜಪ್ಪ, ಮುಳೂರು ಗ್ರಾಮ , ಕೊಳ್ಳೆಗಾಲ ತಾ||, ಚಾಮರಾಜನಗರ ಜಿಲ್ಲೆ. 
29 18184 ಜಿ.ಎನ್. ದುರ್ಗೇಶ್ ತಂದೆ ನಾರಾಯಣಪ್ಪ , ಕಾಡಪ್ಪಣಕಣ, ಮೊದಲನೇ ರಸ್ತೆ , ದಾವಣಗೆರೆ. 
30 | 314 | ಎಸ್. ವಿ. ರಮೇಶ್ ತಂದೆ ಎಸ್.ಆರ್. ವೆಂಕಟೇಗೌಡ, ಆಡುವಳ್ಳಿ, ಸಂಪಿಗೆ ಮನೆ, ಎನ್.ಆರ್. ಪುರ ತಾ||, ಚಿಕ್ಕಮಗಳೂರು ಜಿಲ್ಲೆ. 

ಮುರುಗನ್ ತಂದೆ ಆರುಗಂ, ನಂ . 171, 17ನೇ ಕ್ರಾಸ್ , ಕರಿಯಣ್ಣ ಪಾಳ್ಯ , ಲಿಂಗರಾಜಪುರಂ, ಬೆಂಗಳೂರು. 
11254 ರಮೇಶ ತಂದೆ ಶಿವಣ್ಣ , ಬಿ. ಜಿ. ಮೋಲೆ ಗ್ರಾಮ , ಮಳವಳ್ಳಿ ತಾ||, ಮಂಡ್ಯ ಜಿಲ್ಲೆ. 
33 7468 ತಿಮ್ಮಣ್ಣ ಬಿನ್ ತಿಮ್ಮರಾಯಪ್ಪ, ಮದಮುತ್ತನ ಹಳ್ಳಿ , ಬಂಗಾರಪೇಟೆ, ಕೋಲಾರ . 
34 | 11831 | ಶಿವೇಗೌಡ ತಂದೆ ಜವರೇಗೌಡ, ಮೂಡಲಕೊಪ್ಪಲು, ಪಿರಿಯಾಪಟ್ಟಣ , ಮೈಸೂರು ಜಿಲ್ಲೆ . 
35 | 8435 |ಗೋಪಾಲ ಪೂಜಾರಿ ತಂದೆ ಗಂಗಾ ಪೂಜಾರಿ, ಕುಂದೂರು ಗ್ರಾಮ , ಮೂಡಿಗೆರೆ ತಾ , ಚಿಕ್ಕಮಗಳೂರು ಜಿ 

| ಶ್ರೀನಿವಾಸ @ ಸೀನ ತಂದೆ ವೆಂಕಟೇಗೌಡ @ ವೆಂಕಟಯ್ಯ , ದೊಡ್ಡಮಲಗೋಡು ಗ್ರಾಮ , ಟಿ. ನರಸೀಪುರ ತಾ||, ಮೈಸೂರು ಜಿಲ್ಲೆ. 
37 9698 | ಕೆ.ಎನ್ . ಕುಮಾರ ಬಿನ್ ನಾಥೇಗೌಡ, ಕಿರಗಂದೂರು ಗ್ರಾಮ , ಮಂಡ್ಯ ತಾ & ಜಿಲ್ಲೆ. 

| 447 ವಿಷಕಂಠ ತಂದೆ ದೊಡ್ಡನಂಜೇಗೌಡ, ಅಂಕುಶನಹಳ್ಳಿ ಗ್ರಾಮ , ಚನ್ನಪಟ್ಟಣ ತಾ||, ರಾಮನಗರ ಜಿಲ್ಲೆ. 
39 | 259 | ಅಶ್ವತ್ಥ ತಂದೆ ಅರಸಪ್ಪ, ಜಯಪುರ ತುಮಕೂರು ನಗರ ತುಮಕೂರು 

115 ರಮೇಶ ತಂದೆ ಕೃಷ್ಣಪ್ಪ, ನಂ . 13 , 2 ನೇ ಮುಖ್ಯ ರಸ್ತೆ , ವಿನಾಯಕನಗರ, ಬೆಂಗಳೂರು - 27. 
41 9906 ರಾಘವೇಂದ್ರ @ ರಘು ತಂದೆ ಜಯರಾಮಯ್ಯ, 2ನೇ ಕ್ರಾಸ್, ಶಾಂತಿ ನಗರ, ತುಮಕೂರು. 
42 . 9852 ಮಣಿಕಂಠ @ ವಿಶ್ವನಾಥ ತಂದೆ ಸತ್ಯನಾರಾಯಣ, ನಿಮಿಷಾಂಬ ಸ್ವೀಟ್ ಅಂಗಡಿ, ಮಾರ್ಕೆಟ್ ರಸ್ತೆ, ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ. 
10122 | ಮಲ್ಲೇಶ್ @ ಮಲ್ಲೇಶ ಶೆಟ್ಟಿ ತಂದೆ ತಿರುಮಲ ಶೆಟ್ಟಿ, ಮೋದರಹಳ್ಳಿ ಗ್ರಾಮ , ಚಿಕ್ಕಮಗಳೂರು ತಾ|| & ಜಿಲ್ಲೆ. 

ನಾರಾಯಣಪ್ಪ ತಂದೆ ರಂಗಯ್ಯ , ನಂ . 126 , ಪಿ ಅಂಡ್ ಟಿ. ಲಿಂಗಪ್ಪನ ಮನೆ, ಗುರುಪ್ರಿಯ ಕಲ್ಯಾಣ ಮಂಟಪ ರಸ್ತೆ, ಕರೇಕಲ್ಲು, 
9316 

ಕಾಮಾಕ್ಷಿಪಾಳ್ಯ , ಬೆಂಗಳೂರು. 
8386 ಎನ್. ಸ್ವಾಮಿ ಬಿನ್ ಸುರೇಶ, ಶ್ರೀಗಂಗಾಧರ ನಗರ, ರಾಜಗೋಪಾಲನಗರ, ಹೆಗ್ಗನ ಹಳ್ಳಿ, ಬೆಂಗಳೂರು. 
46 8935 ಕುಪ್ಪುಸ್ವಾಮಿ ತಂದೆ ಉಮಿಯಾ ಭೋವಿ, ತುರಂಗಿಪಟ್ಟಿ ಗ್ರಾಮ , ಹಾರೂರು ತಾ , ಧರ್ಮಪುರಿ ಜಿಲ್ಲೆ, ತಮಿಳುನಾಡು. 

448 | ಸಣ್ಣಪ್ಪ @ ಸಣ್ಣ ತಂದೆ ದೊಡ್ಡದೇಗೌಡ, ಅಂಕುಶನಹಳ್ಳಿ, ಚೆನ್ನಪಟ್ಟಣ ತಾ||, ರಾಮನಗರ ಜಿಲ್ಲೆ. 
48 9853 | | ಗುಂಡ @ ಶಿವಕುಮಾರ ತಂದೆ ಕೃಷ್ಣಪ್ಪ, ಗೋವಿಂದಪ್ಪನ ಬೀದಿ, ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ. 

9854 | ಪ್ರಭ @ ಪ್ರಭಾಕರ @ ಹುಚ್ಚಬಂಡೆ ತಂದೆ ದೇವೇಗೌಡ, ಗೂಸೇಗೌಡನ ಬೀದಿ, ಶ್ರೀರಂಗಪಟ್ಟಣ , ಮಂಡ್ಯ ಜಿಲ್ಲೆ. 
369 ಮೂರ್ತಿ @ ನರಸಿಂಹಮೂರ್ತಿ ತಂದೆ ನಿಂಗಯ್ಯ , ತಟ್ಟಸಂದ್ರ ಗ್ರಾಮ , ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ 

ಸುಧಾಕರ ಪೂಜಾರಿ ತಂದೆ ರಾಮ ಪೂಜಾರಿ, ರಾಘವೇಂದ್ರ ಕೃಪೆ, ಕೋಣಿದೊಡ್ಡ ಜಡ್ಡು, ಕೋಣಿ ಗ್ರಾಮ , ಕುಂದಾಪುರ ತಾ ||, 
12436 

ಉಡುಪಿ ಜಿಲ್ಲೆ. 
52 | 11179 ಎನ್. ವಿ . ರವಿ @ ರವೀಂದ್ರ ಕುಮಾರ ತಂದೆ ವಿ . ನಾಥನ್, ನಂ . 748, 30 ಬಿ ಕ್ರಾಸ್ , ತಿಲಕ್ ನಗರ, ಜಯನಗರ, ಬೆಂಗಳೂರು, 


36 


28 


40 | 


45 


49 


೧೦೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


ಭಾಗ ೧ 


56 


57 
58 


61 


62 


65 


1 53 | 6301 | ಶಿವಕುಮಾರ ತಂದೆ ಮುದ್ದವೀರಯ್ಯ , ಕೊಟ್ಟಿಗಾಳು , ಗಾಲುಗ್ರಾಮ , ಹಾರೋಹಳ್ಳಿ ಹೋಬಳಿ , ಕನಕಪುರ ತಾ||, 
54 | 11558 | ಎಂ . ಮಾಯಣ್ಣ ತಂದೆ ಮಾಯಣ್ಣಗೌಡ, ನಂ . 199, 4 ನೇ ಮುಖ್ಯ ರಸ್ತೆ, ಆಶಾಜ್ಯೋತಿ ಸಂಜಯಗಾಂಧಿ ನಗರ, ಬೆಂಗಳೂರು. 

ರಫೀಕ್ @ ಮಹಮ್ಮದ್ ರಫೀಕ್ ತಂದೆ ಮಹಮ್ಮದ್ ಸಲೀಂ, ನಂ . 251 , 1 ನೇ ಬ್ಲಾಕ್ , ದಯಾನಂದ ಗುಡಿಸಲು, ಸಿದ್ದಾಪುರ, 
9814 

ಬೆಂಗಳೂರು. 
10919 ಆರ್. ಸಂಜೀವ ತಂದೆ ರಮಣಿ ಮೇಸ್ತಿ, ಆನೇಕಾಡು ಗ್ರಾಮ , ನೆರಗಾಲಲೆ, ಆಲೂರು ತಾ||, ಹಾಸನ ಜಿಲ್ಲೆ. 
18072 ವಿಜಯ ಕುಮಾರ @ ವಿಜಯ ತಂದೆ ರಾಮಣ್ಣ, ಕೆಂಚಬಾಗಿಲು, ಅಂಬೇಡ್ಕರ್ ನಗರ, ನ್ಯೂಟೌನ್ ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ, 

9851 ಗಾಡಿಚೆಲುವ @ ಚೆಲುವರಾಜ ತಂದೆ ಸತ್ಯನಾರಾಯಣ, ಗೋಸೆಗೌಡನಬೀದಿ, ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ. 
59 9799 | ಚಂದ್ರಕೇಶವಲು ತಂದೆ ಬಾಲಯ್ಯ , 7 ನೇ ಕ್ರಾಸ್ , ಕಮ್ಮಗೊಂಡನಹಳ್ಳಿ, ಜಾಲಹಳ್ಳಿ ಪಶ್ಚಿಮ , ಬೆಂಗಳೂರು, 

ಮೋಹನ ಪೂಜಾರಿ @ ಮೋಹನ ದಾಸ್ ಪೂಜಾರಿ ತಂದೆ ಚಂದಪ್ಪ ಪೂಜಾರಿ, ನಂ .553,3ನೇ ಬ್ಲಾಕ್ ,ಕಾಚೇಪಲ್ಲಿ, ಕೃಷ್ಣಾಪುರ, 
9654 

ಕೈಕಂಬ ಅಂಚೆ, ಮಂಗಳೂರು. 
10074 ರಾಜೇಂದ್ರ ತಂದೆ ಈಶ್ವರಪ್ಪ , ಖಾನಾಹೊಸಹಳ್ಳಿ ಗ್ರಾಮ , ಕೂಡ್ಲಿಗಿ ತಾ||, ಬಳ್ಳಾರಿ ಜಿಲ್ಲೆ. 

12531 ರಂಗನಾಥ ತಂದೆ ಸತ್ಯನಾರಾಯಣಪ್ಪ, ನಂದಿ, ಚಿಕ್ಕಬಳ್ಳಾಪುರ,ಕೋಲಾರ ಜಿಲ್ಲೆ. 
63 10256 | ಅಣ್ಣಪ್ಪ ತಂದೆ ಬಲಿಯಾ ಹಸಲಾರ @ ಬಲೇಂದ್ರ, ಕಣಹಳ್ಳಿ ಗ್ರಾಮ , ಸಿದ್ದಾಪುರ ತಾ|| ಕಾರವಾರ ಜಿಲ್ಲೆ . 
64 11084 | ಲಕ್ಷ್ಮೀಶ ತಂದೆ ಸಿ. ವಿ. ಗಿರಿಯಪ್ಪ, ನಂ . 926, 3ನೇ ಮುಖ್ಯ ರಸ್ತೆ, ಎಂ . ಸಿ. ಲೇಔಟ್, ವಿಜಯನಗರ, ಬೆಂಗಳೂರು. 

| 9861 | ಎ .ಕೆ . ವೆಂಕಟೇಶ ತಂದೆ ಕರಿಯಪ್ಪ, ಅತ್ತಿಗೆರೆ ಗ್ರಾಮ , ಮೂಡಿಗೆರೆ ತಾ , ಚಿಕ್ಕಮಗಳೂರು ಜಿಲ್ಲೆ. 
66 . 10675 | ಶಶಿಧರ. ಎಂ . ಕೆರೆ ತಂದೆ ಮಂಜುನಾಥ ಎಸ್.ಕೆರೆ, ಎಂ .ಎಸ್. ಪಾಳ್ಯ ಗ್ರಾಮ , ಆರ್‌ಸಿ ಪರ ಅಂಚೆ, ತಿಪಟೂರು ತಾ , ತುಮಕೂರು ಜಿಲ್ಲೆ | 
67 12571 | ರಮೇಶ ತಂದೆ ಗೋವಿಂದಪ್ಪ , ಅಸಂಡಿ ಗ್ರಾಮ , ಕಡೂರು, ಚಿಕ್ಕಮಗಳೂರು ಜಿಲ್ಲೆ. 
68 | 13874 ರವಿ @ ಪಿಲ್ಲಾರವಿ ತಂದೆ ಪಿಲ್ಲಿಕರಿಗೌಡ, ಆಲಂಶೆಟ್ಟಿಹಳ್ಳಿ, ಮದ್ದೂರು ತಾ , ಮಂಡ್ಯ ಜಿಲ್ಲೆ. 
69 446 | ಶಂಕರೇಗೌಡ ಪ್ರಶಂಕರ್ ತಂದೆ ದೊಡ್ಡದೇಗೌಡ, ಅಂಕುಶನಹಳ್ಳಿ, ಚೆನ್ನಪಟ್ಟಣ ತಾ||, ರಾಮನಗರ ಜಿಲ್ಲೆ. 
70 | 10556 | ಲಿಂಗರಾಜು ತಂದೆ ಮಹದೇವಪ್ಪ , ಹಣಕೊಳ ಗ್ರಾಮ , ಮಳವಳ್ಳಿ ತಾ||, ಮಂಡ್ಯ ಜಿಲ್ಲೆ, 

_ 385 | ಶ್ರೀಕಂಠ ಮೂರ್ತಿ @ ಕಂಠಿ ತಂದೆ ತಮ್ಮಯ್ಯಪ್ಪ, ಹದಿನಾರು ಗ್ರಾಮ , ನಂಜನಗೂಡು ತಾ , ಮೈಸೂರು ಜಿಲ್ಲೆ. 
72 | 12536 | ನಾಗರಾಜ @ ನಾಗ ತಂದೆ ಗೋವಿಂದಪ್ಪ, ಮಿಲಿಟರಿ ಕಾಂಪೌಂಡ್, ಹೊಸಬಳ್ಳಾಪುರ, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ. 

11163 ಬಕಾಷು @ ನಸ್ರುಲ್ಲಾ ತಂದೆ ಅಬ್ದುಲ್ ರಶೀದ್, ನಂ . 185, ಎಂ .ಎಸ್. ಪಾಳ್ಯ , ವಿದ್ಯಾರಣ್ಯಪುರ ಲೇಔಟ್ , ಬೆಂಗಳೂರು. 

10984 ದೇವರಾಜ ತಂದೆ ಕೃಷ್ಣಪ್ಪ , ದೊಡೇರಿ ಗ್ರಾಮ , ಬಂಗಾರಪೇಟೆ ತಾ||,ಕೋಲಾರ ಜಿಲ್ಲೆ. 
75 6438 ಶ್ರೀನಿವಾಸ್ ತಂದೆ ಚಿಕ್ಕಮುಗಯ್ಯ , ಅರಕೆರೆ ಪೊಸ್ಟ್, ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ. 

| 9962 ಪ್ರದೀಶ ತಂದೆ ಆರ್. ರಾಜ , ನಂ . 61, ಬಾಲಾಜಿ ಟಾಕೀಸ್ ಹತ್ತಿರ , ವಿವೇಕನಗರ, ಬೆಂಗಳೂರು. 
77 | 559 | ರಾಘವೇಂದ್ರ ತಂದೆ ಮರಿಯಪ್ಪ, ನಂ . 10, 3 ನೇ ಕ್ರಾಸ್, 2 ನೇ ಮೈನ್, ಬಿ.ಕೆ. ನಗರ, ಯಶವಂತಪುರ, ಬೆಂಗಳೂರು, 
78 | 12282 | ಅಮ್ಮ ತಂದೆ ನಜೀರ್‌ವುಲ್ಲಾ ಶರೀಫ್, ಅಯೋತದಾಸ್ ನಗರ , ಡಿ. ಜೆ. ಹಳ್ಳಿ, ಬೆಂಗಳೂರು. 

12078 ಕುಮಾರ ತಂದೆ ಚಿಕ್ಕಕುಂಡ್ರಯ್ಯ , ಉಪ್ಪಾರಹಳ್ಳಿ, ನಾಗಮಂಗಲ, ಮಂಡ್ಯ ಜಿಲ್ಲೆ, 
80 - 449 | ಶಿವನಂಜ ತಂದೆ ದೊಡ್ಡನಂಜೇಗೌಡ, ಅಂಕುಶನಹಳ್ಳಿ, ಚನ್ನಪಟ್ಟಣ ತಾ||, ರಾಮನಗರ ಜಿಲ್ಲೆ. 
81 11411 ಜೆಟ್ಟು @ ಜೆಟ್ಟಪ್ಪ ತಂದೆ ದಾರ , ಮಾವಿನಹೊಳೆ, ಕಚ್ಚಿಗೇಬೈಲು, ಹೊಸನಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 
82 4924 ರಮೇಶ ಬಿನ್ ಕಾಳಯ್ಯ , ಅಮರಜ್ಯೋತಿಕಾಲೋನಿ, ಮಂಗಳವಾರ ಪೇಟ್, ಚನ್ನಪಟ್ಟಣ, ರಾಮನಗರ . 
83 | 13229 ಚಂದ್ರು ತಂದೆ ಕುಪ್ಪುಸ್ವಾಮಿ , ಎಲ್‌ಬಿಎಸ್ ನಗರ, ಯಲಹಂಕ, ಬೆಂಗಳೂರು. 
84 | 10367 ಮೊಹಮದ್ ಬಿನ್ ಅಬೂಬಕರ್‌, ಹೊಸಹಳ್ಳಿ ಮೇನ್ ರಸ್ತೆ, ಗೋರಿಪಾಳ್ಯ , ಪಾದರಾಯನಪುರ, ಬೆಂಗಳೂರು. 
85 | 12556 ಶಕೀಲ್ ಅಹ್ಮದ್ @ ಶಕೀಲ್ ತಂದೆ ಮುಕ್ಟಲ್ ಅಹ್ಮದ್, ಬಂಡೇನಹಳ್ಳಿ, ಬೇಲೂರು ತಾ , ಹಾಸನ ಜಿಲ್ಲೆ. 
86 | 12537 | ಕೃಷ್ಣಾ @ ಕುರುಡು ಕೃಷ್ಣ ತಂದೆ ನಂಜಪ್ಪ, 3 ನೇ ಕ್ರಾಸ್, ನ್ಯೂ ಬಾರ್‌, ಆಂಜನೇಯ , ಅಗ್ರಹಾರ, ಭದ್ರಾವತಿ , ಶಿವಮೊಗ್ಗ ಜಿಲ್ಲೆ. 
87 | 558 | ಎನ್. ವಿ . ಶಶಿಧರ ತಂದೆ ವೀರಭದ್ರಪ್ಪ , ನಾರಾಯಣಪುರ , ತರೀಕೆರೆ ತಾ , ಚಿಕ್ಕಮಗಳೂರು ಜಿಲ್ಲೆ. 
88 | 10555 | ನಾರಾಯಣ ಸ್ವಾಮಿ , @ ಪೆದ್ದೋಡುಬಿನ್ ಗಂಗಪ್ಪ, ಹಲಗುರ್ತಿ ಗ್ರಾಮ , ಶಿಡ್ಲಗಟ್ಟ ತಾ||, ಕೋಲಾರ ಜಿಲ್ಲೆ 

10363 | ಕೃಷ್ಣಪ್ಪ ತಂದೆ ತಿರುಮಲ್ಲಪ್ಪ, ತೊಂಡೇಬಾವಿ ಗ್ರಾಮ , ಗೌರಿಬಿದನೂರು ತಾ||, ಕೋಲಾರ ಜಿಲ್ಲೆ. 
90 | 1825 | ಮೂರ್ತಿ @ ನರಸಿಂಹಮೂರ್ತಿ ಬಿನ್ ನರಸಿಂಹಯ್ಯ , ದೇವರಮಲ್ಲನಾಯಕನ ಹಳ್ಳಿ, ನಾಗಮಂಗಲ , ಮಂಡ್ಯ 


71 


73 


74 


79 | 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


೧೦೩೯ 


97 


91 18071 ಪ್ರಭು @ ಪ್ರಭುಜಿ @ ಪ್ರಭಾಕರ ತಂದೆ ರಾಮಣ್ಣ, ಕಂಚಿಬಾಗಿಲು, ಅಂಬೇಡ್ಕರ್ ನಗರ, ನ್ಯೂಟೌನ್ ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ, 
92 | 12278 ಕಿರಣ್ ಕುಮಾರ್ ಬಿನ್ ಮಹೇಂದ್ರ ಚಂದ್ರ ಸಂದೇಪ, ರಾಬಾಪುರ ಗ್ರಾಮ , ಕಾಕರಗಾವ ಅಂಚೆ, ಬೊಂಗೈಗಾಂ ಜಿಲ್ಲೆ, ಅಸ್ಸಾಂ, 
93 | 12599 ಮುನಿರಾಮು ತಂದೆ ಮುನಿಹನುಮಪ್ಪ, ಕದಿರನಾಯಕನ ಹಳ್ಳಿ, ಶಿಡ್ಲಘಟ್ಟ,ಕೋಲಾರ ಜಿಲ್ಲೆ. 
94 | 13394 ಕರಿಯಣ್ಣ ತಂದೆ ಕೃಷ್ಣಪ್ಪ, ಶ್ಯಾಲಾಪುರ, ಅರಸೀಕೆರೆ, ಪಾವಗಡ ತಾ||, ತುಮಕೂರು ಜಿಲ್ಲೆ 
95 | 6300 | ಶಿವರುದ್ರಯ್ಯ ತಂದೆ ದೊಡ್ಡವೀರಯ್ಯ, ಕೋಟೇಗಾಲು ಗ್ರಾಮ , ಹಾರೋಹಳ್ಳಿ ಹೋಬಳಿ , ಕನಕಪುರ ತಾ||, ರಾಮನಗರ ಜಿಲ್ಲೆ. 
96 | 16147 | ಕೇಶವ ಬಿನ್ ನರಸಿಂಹಾಚಾರ್ಯ, ಬಳೇ ಬೈಲು ಗ್ರಾಮ , ತೀರ್ಥಹಳ್ಳಿ ತಾ ಶಿವಮೊಗ್ಗ ಜಿಲ್ಲೆ 

8385 ಮುನಿಕೃಷ್ಣ ತಂದೆ ಗಂಗಪ್ಪ , ಜೂಜಾರಹಳ್ಳಿ ಗ್ರಾಮ , ದೇವನಹಳ್ಳಿ ತಾ , ಬೆಂಗಳೂರು ಜಿಲ್ಲೆ. 
98 10427 ವೆಂಕಟೇಶ ತಂದೆ ಅಂಗಡಿ ಹಾಲಪ್ಪ, ಆಯನೂರುಕೋಟೆ, ಶಿವಮೊಗ್ಗ ತಾ|| & ಜಿಲ್ಲೆ. 
99 10862 ಹರಿಜನ ರಾಮ ಬಿನ್ ಗೋಪಾಲ, ದೇವನಗೇರಿ ಗ್ರಾಮ , ವೀರಾಜಪೇಟೆ ತಾಲ್ಲೋಕು, ಕೊಡಗು ಜಿಲ್ಲೆ 
100 | 13793 ಎನ್. ಗಂಗಪ್ಪ ಬಿನ್ ನರಸಿಂಹ, ಸಂಖ್ಯಾಪಲ್ಲಿ ಗ್ರಾಮ , ಕದಿರಿ ತಾ , ಅನಂತಪುರ ಜಿಲ್ಲೆ, ಆಂದ್ರಪ್ರದೇಶ. 
101 | 13875 ರಾಮದಾಸ್ ತಂದೆ ದಾಸೇಗೌಡ, ಅಲಂಶೆಟ್ಟಿಹಳ್ಳಿ , ಮದ್ದೂರು ತಾ||, ಮಂಡ್ಯ ಜಿಲ್ಲೆ 
102 | 11278 ಅಜಯ ಸ್ವಾಮಿ ಬಿನ್ ಚನ್ನ ಬಸವಯ್ಯ , ಮಂತೂರು ಗ್ರಾಮ , ಹುಬ್ಬಳ್ಳಿ, ಧಾರವಾಡ. 
103 | 1620 | ಸ್ವಾಮಿ ತಂದೆ ಕಾಳೇಗೌಡ, ಕಾಂಚೇನಹಳ್ಳಿ ಗ್ರಾಮ , ಚೆನ್ನರಾಯಪಟ್ಟಣ ತಾ||, ಹಾಸನ ಜಿಲ್ಲೆ. 
104 | 13877 | ಸಿದ್ದರಾಜು ತಂದೆ ಶಾಂಬೆಗೌಡ, ಆಲ೦ಶೆಟ್ಟಿಹಳ್ಳಿ , ಮದ್ದೂರು ತಾ||, ಮಂಡ್ಯ ಜಿಲ್ಲೆ. 
105 | 10791 | ಪರಮೇಶ ತಂದೆ ಕೃಷ್ಣಪ್ಪ, ನಂ . 15 , 22 ನೇ ಕ್ರಾಸ್ , 1 ನೇ ಮುಖ್ಯ ರಸ್ತೆ, ಕೆ. ಪಿ. ಅಗ್ರಹಾರ , ಬೆಂಗಳೂರು. 
106 | 12002 ಕುಮಾರ ಬಿನ್ ಮುನಿವೆಂಕಟಪ್ಪ, ದಿನ್ನೂರು ಗ್ರಾಮ ಬೆಂಗಳೂರು ಪೂರ್ವ, ಬೆಂಗಳೂರು. 
107 | 10424 | ಜಯಣ್ಣ ತಂದೆ ಬಸವರಾಜಪ್ಪ , ಆಯನೂರುಕೋಟೆ, ಶಿವಮೊಗ್ಗ ತಾ|| & ಜಿಲ್ಲೆ . 
108 || 

11734 ಮುಜಾಯಿದ್ ತಂದೆ ಪೀರ್ ಸಾಬ್ , ಅಂಚೆಕೆರೆ ಬೀದಿ ರಸ್ತೆ, ಶ್ರೀರಂಗಪಟ್ಟಣ ತಾ||, ಮಂಡ್ಯ ಜಿಲ್ಲೆ 
109 12780 | ನೀಲಕಂಠ ಸ್ವಾಮಿ ತಂದೆ ಮಹಾಲಿಂಗಯ್ಯ , ತೋಟದಮನೆ,ಗೋಪಾಲಪುರ, ಚಿಕ್ಕನಾಯಕನಹಳ್ಳಿ , ತುಮಕೂರು ಜಿಲ್ಲೆ 
110 | 409 ಗುಂಡಪ್ಪ ತಂದೆ ಲೇಟ್ ಗೋವಿಂದಪ್ಪ, ನಂ . 4, 1 ನೇ ಕ್ರಾಸ್, ಟೀಚರ್ ಕಾಲೋನಿ, ವೆಂಕಟಾಪುರ, ಕೋರಮಂಗಲ, ಬೆಂಗಳೂರು. 

9847 | ದಾಮೋದರ್ ಬೆಲಚಾಡು ತಂದೆ ಲೇಟ್ ಕೃಷ್ಣ ಬೆಲಚಾಡು, ಬಾರಂಗಾಡಿ ಮನೆ, ಅಲಿಕೆ ಗ್ರಾಮ , ಬಂಟ್ವಾಳ ತಾ|| ದ.ಕ. ಮಂಗಳೂರು. 

11802 | ಶಾಂತ ಕುಮಾರ್ ತಂದೆ ಧರ್ಮಪ್ಪ, ಆಯನೂರುಕೋಟೆ, ಶಿವಮೊಗ್ಗ ತಾ & ಜಿಲ್ಲೆ. 
113 | 11252 | ಎ. ಬಿ . ಪುರುಷೋತ್ತಮ ತಂದೆ ಬಸವರಾಜಪ್ಪ , ಆಯನೂರುಕೋಟೆ, ಶಿವಮೊಗ್ಗ ತಾ || & ಜಿಲ್ಲೆ . 

ಎನ್. ರಂಗಪ್ಪ ತಂದೆ ನಾಗೇಂದ್ರಪ್ಪ, ಡಣನಾಯಕನಪುರ , ಅಧೀಪುರ ಪೋಸ್ಟ್, ಹೊಳೆಹೊನ್ನೂರು ಹೋಬಳಿ, ಭದ್ರಾವತಿ, ಶಿವಮೊಗ್ಗ 
114 | 13457 

ಜಿಲ್ಲೆ. 
115 | 12132 | ಚಿಕ್ಕ ಕದಿರಪ್ಪ ಬಿನ್ ಅಜ್ಜಪ್ಪ, ಎ . ಕೆ. ಕಾಲೋನಿ, ತಿಂಡ್ಡು, ವಿದ್ಯಾರಣ್ಯಪುರ, ಬೆಂಗಳೂರು. 
116 | 11004 | ಅಚ್ಯುತ್‌ನಾಯ್ಕ ತಂದೆ ಲೇಟ್ ಬಾಬು ನಾಯ್ಕ , ಕಾರಂಬಳ್ಳಿ ಗ್ರಾಮ , ರಾಂಬೆಟ್ಟ , ಉಡುಪಿ ತಾ|| ಜಿ|| 
117 | 11766 | ಪ್ರಕಾಶ ತಂದೆ ಪ್ರೇಮಶೀಲ, ಮೂಡನಾಗೋಡು ಗ್ರಾಮ , ಚಾಮರಾಜನಗರ ತಾ || & ಜಿಲ್ಲೆ. 
118 | 12376 | ಮುಷ್ಠಾವತಿ ತಂದೆ ಶಿವನಂಜಪ್ಪ ಚಿಕ್ಕಜಾಜಿಕಲ್ಲು, ಅರಸೀಕೆರೆ, ಹಾಸನ ಜಿಲ್ಲೆ 
119 | 12151 | ಜಯಶ್ರೀ ತಂದೆ ರಾಮಣ್ಣ ಪೂಜಾರಿ 1687 , ಸಿ. ಹೆಚ್ 20 , 10ನೇ ಕ್ರಾಸ್ , ಅಶೋಕಪುರಂ, ಮೈಸೂರು. 

2 ) . ಕೇಂದ್ರ ಕಾರಾಗೃಹ ವಿಜಯಪುರ 
120 | 2610 | ಹಣಮಂತ ತಂದೆ ನಾಗಪ್ಪ ಕದ್ದನಳ್ಳಿ ಸಾ|| ಇಂಗಳಗಿ ತಾ || ಸಿಂದಗಿ ಜಿಲ್ಲಾ|| ವಿಜಯಪುರ 
121 | 2276 | ಮೈಬೂಬಸಾಬ ತಂದೆ ಬುಡ್ಡೆಸಾಬ ನದಾಫ ಸಾ|| ತಳೆವಾಡ ತಾ|| ಬ. ಬಾಗೆವಾಡಿ ಜಿಲ್ಲಾ|| ವಿಜಯಪುರ 
122 | 2009 | ಹಾಸಿಂಪಪೀರ ತಂದೆ ಮನಸೂರಸಾಬ ಸಾವರಗೋಳ ಸಾ|| ಕೂಡಗಿ ತಾ|| ಬ. ಬಾಗೆವಾಡಿ ಜಿಲ್ಲಾ|| ವಿಜಯಪುರ, 
123 | 2372 | ಹಣಮಪ್ಪ ತಂದೆ ಮುದಕಪ್ಪ ಮಾದರ ಸಾ|| ಕಂದಗಲ್ಲ ತಾ|| ಹುನಗುಂದ ಜಿ|| ಬಾಗಲಕೋಟ 
124 | 2630 | ಕಲ್ಲಪ್ಪ ತಂದೆ ಶಿವಮೂರ್ತಪ್ಪ ಸದ್ದಾಪೂರ ಸಾ|| ಸಾಲೋಟಗಿ ತಾ|| ಇಂಡಿ ಜಿ|| ವಿಜಯಪುರ 

ಕೇಂದ್ರ ಕಾರಾಗೃಹ ಧಾರವಾಡ 
125 | 2045 | ನಾಗಪ್ಪ ಬಸಲಿಂಗಪ್ಪ ಮಡಿವಾಳರ ಸಾ । ಲೋಕುರ ತಾ ಜಿಧಾರವಾಡ. 

ಕೇಂದ್ರ ಕಾರಾಗೃಹ ಮೈಸೂರು 
| 126 | 11182 | ಆಂಬೋಸ್ ಪಿಂಟೋ ತಂದೆ ಮ್ಯಾಥ್ಸ್ ಪಿಂಟೋ . ಹೊಸಮನೆ ಹಳ್ಳಿ , ಆರಹಳ್ಳಿ ಹೋಬಳಿ ಬೇಲೂರು ತಾ|| ಹಾಸನ ಜಿಲ್ಲೆ. 


3) 


೧೦೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


ಭಾಗ ೧ 


143 


| 127 | 11191 | ಹಾಲುಮತ ತಿಮ್ಮಯ್ಯ ತಂದೆ ದಾಸಯ್ಯ .ಸೀಗೇಹೊಸೂರು ಕಣಿವೆ ಗ್ರಾಮ ಕುಶಾಲನಗರ ಹೋಬಳಿ ಕೊಡುಗು ಜಿಲ್ಲೆ . 
128 | 11751 ನಿಂಗ @ ನಿಂಗೇಗೌಡ @ ನಿಂಗಪ್ಪ ತಂದೆ ಚಾಮುಂಡೇಗೌಡ, ಬೋಗಾದಿ ಗ್ರಾಮ , ಮೈಸೂರು ತಾ ಮತ್ತು ಜಿಲ್ಲೆ 

ದಯಾನಂದ ದೇವಾಡಿಗ ತಂದೆ ಪೂವಪ್ಪ ದೇವಾಡಿಗ , ಮೂಡುಪೆರಾರು ಗ್ರಾಮ ಮತ್ತು ಅಂಚೆ ಮುಟ್ಟಿಕಾಲು ಮನೆ, ಮಂಗಳೂರು 
11901 

ತಾ|| ದಕ್ಷಿಣ ಕನ್ನಡ ಜಿಲ್ಲೆ 
130 | 12004 ನಿತ್ಯಾನಂದ ಶೆಟ್ಟಿ ತಂದೆ ಸಾಧುಶೆಟ್ಟಿ, ಹುಲಿಬೆಟ್ಟು ಮನೆ, ಜಾರ್ಕಳ, ಯೆರ್ಲಪಾಡಿ ಗ್ರಾಮ , ಕಾರ್ಕಳ ತಾ|| ಉಡುಪಿ ಜಿಲ್ಲೆ 
12076 

ಬಾಬು ಪೂಜಾರಿ @ ಬಾಬು @ ಶೇಶಪ್ಪ ಪೂಜಾರಿ ತಂದೆ ರಾಮಣ್ಣ ಪೂಜಾರಿ, ಪುನರಡ್ಕ ಮನೆ ಕೊಳಿಗೆ ಗ್ರಾಮ 

ಪುತ್ತೂರು ತಾ||, ಮಂಗಳೂರು 
132 | 12077 ನಾರಾಯಣ ಪೂಜಾರಿ ತಂದೆ ರಾಮಣ್ಣ ಪೂಜಾರಿ ಪುನರಡ್ಕ ಮನೆ ಕೊಟ್ಟಿಗೆ ಗ್ರಾಮ ಪುತ್ತೂರು ತಾ|| ಮಂಗಳೂರು 
133 | 12079 ಜನಾರ್ಧನ ಪೂಜಾರಿ ತಂದೆ ರಾಮಣ್ಣ ಪೂಜಾರಿ, ಪುನರಡ್ಕ ಮನೆ, ಕೊಳಿಗೆ ಗ್ರಾಮ ಪುತ್ತೂರು ತಾ|| ಮಂಗಳೂರು. 
134 12219 ರಾಮೇಗೌಡ ತಂದೆ ಬಿಕ್ತ ಹನುಮೇಗೌಡ, ಹೊನ್ನೇನಹಳ್ಳಿ ಗ್ರಾಮ , ಬಿಂಡಿಗನವಿಲೆ ಹೋಬಳಿ ನಾಗಮಂಗಲ ತಾ|| ಮಂಡ್ಯ ಜಿಲ್ಲೆ 

ಗಣೇಶ ನಾಯ್ಕ ತಂದೆ ಬೊಮ್ಮಣ್ಣ ನಾಯ್ಕ , ಬೆಟ್ಟದ ಗುಡ್ಡ ಮನೆ, ಉಜಿರೆ ಗ್ರಾಮ ಮತ್ತು ಅಂಚೆ, ಬೆಳ್ತಂಗಡಿ ತಾ|| 
135 | 12307 

ಮಂಗಳೂರು ಜಿಲ್ಲೆ 
136 | 12350 | ಪ್ರೇಮನಾಥಶೆಟ್ಟಿ ತಂದೆ ಪೂವಪ್ಪ @ ಪುರುಷೋತ್ತಮ ಶೆಟ್ಟಿ, ಕೊಡಾಜೆ ಮನೆ, ಮಣಿ ಗ್ರಾಮ , ಬಂಟ್ವಾಳ ತಾ|| ಮಂಗಳೂರು ಜಿಲ್ಲೆ 
137 | 12444 | ಶರತ್ ಶೆಟ್ಟಿಗಾರ್ ತಂದೆ ಮಾಧವಶೆಟ್ಟಿಗಾರ್, ಅಮಾವಾಸೆ ಬೈಲು ಗ್ರಾಮ ಮತ್ತು ಅಂಚೆ,ಕುಂದಾಪುರ ತಾ || ಉಡುಪಿ ಜಿಲ್ಲೆ 
138 | 12445 | ನಜೀರ್ ಸಾಹೇಬ್ ತಂದೆ ಶಾಬುದ್ದೀನ್ ಸಾಬ್, ಅಮಾವಾಸೆ ಬೈಲು ಗ್ರಾಮ ಮತ್ತು ಅಂಚೆ,ಕುಂದಾಪುರ ತಾ|| ಉಡುಪಿ ಜಿಲ್ಲೆ 
139 | 12446 | ರಾಮ ಪೂಜಾರಿ ತಂದೆ ಬಾಬು ಪೂಜಾರಿ , ಅಮಾವಾಸೆ ಬೈಲು ಗ್ರಾಮ ಮತ್ತು ಅಂಚೆ,ಕುಂದಾಪುರ ತಾ|| ಉಡುಪಿ ಜಿಲ್ಲೆ 
140 | 12543 | ಬಸವಣ್ಣ ತಂದೆ ಮಾದಯ್ಯ ., 2ನೇ ಕ್ರಾಸ್, ಶ್ರೀರಾಂಪುರ ಶಂಕರ ಮರ ಹತ್ತಿರ ನಂಜನಗೂಡು ತಾ|| ಮೈಸೂರು ಜಿಲ್ಲೆ 
141 | 13057 | ಪಾಪಣ್ಣ ತಂದೆ ಲೇ :: ಬಸಪ್ಪ, ಕಪ್ಪಸೋಗೆ ಗ್ರಾಮ , ನಂಜನಗೂಡು ತಾ|| ಮೈಸೂರು ಜಿಲ್ಲೆ. 
142 | 13571 ನಿಂಗಣ್ಣ @ ನಿಂಗಯ್ಯ ತಂದೆ ಗಿಡ್ಡನ ನಿಂಗಯ್ಯ , ಬೆಂಡರವಾಡಿ , ಕಿರುಗಾವಲು ಹೋಬಳಿ, ಮಳವಳ್ಳಿ ತಾ|| ಮಂಡ್ಯ ಜಿಲ್ಲೆ. 
13572 

| ಸಿದ್ದರಾಜು @ ಸಿದ್ದ ತಂದೆಕೋಟೆಕುಳ್ಳಯ್ಯ @ ಸಿದ್ದಯ್ಯ , ಹರಿಜನರ ಕಾಲೋನಿ, ನಾಗನಹಳ್ಳಿ ಗ್ರಾಮ , ಮೈಸೂರು ತಾ|| ಮತ್ತು 

ಜಿಲ್ಲೆ . 
144 | 13636 | ಮಹದೇವಯ್ಯ ತಂದೆ ಲೇ ::ನಂಜಯ್ಯ , ಕೋಟಂಬಳ್ಳಿ ಗ್ರಾಮ , ಚಾಮರಾಜನಗರ ತಾ|| ಮತ್ತು ಜಿಲ್ಲೆ. 
145 | 13648 | ಪುಟ್ಟಮಾದಯ್ಯ ತಂದೆ ಮಾದಯ್ಯ ,ಕೋಟಕೇರಿ ಗ್ರಾಮ , ಗುಂಡ್ಲುಪೇಟೆ ತಾ|| ಚಾಮರಾಜನಗರ ಜಿಲ್ಲೆ. 
146 | 13759 | ಶಿವನಂಜ ತಂದೆ ಲೇ ::ಪೀಕಿನಂಜಯ್ಯ , ಯಡದೊರೆ ಗ್ರಾಮ , ಟಿ. ನರಸೀಪುರ ತಾ || ಮೈಸೂರು ಜಿಲ್ಲೆ. 
147 | 13760 | ಚಿಕ್ಕೂಸು ತಂದೆ ಲೇ ::ಪೀಕಿ ನಂಜಯ್ಯ , ಯಡದೊರೆ ಗ್ರಾಮ , ಟಿ. ನರಸೀಪುರ ತಾ|| ಮೈಸೂರು ಜಿಲ್ಲೆ. 
148 | 13838 ಮೇಸ್ತಿರಾಜು @ ರಾಜ ತಂದೆ ಕೃಷ್ಣಮೂರ್ತಿ, ಕ್ಯಾತಮಾರನಹಳ್ಳಿ , ಅಶ್ವಥಕಟ್ಟಿ ಹತ್ತಿರ ಮೈಸೂರು. 
149 | 13865 | ಶಿವಮಲ್ಲೇಗೌಡ @ ಶಿವಮಲ್ಲು ತಂದೆ ಮಲ್ಲೇಗೌಡ, ಮನಗಿಪಚ್ಚನ ಹುಂಡಿ ಗ್ರಾಮ , ಟಿ.ನರಸೀಪುರ ತಾಲ್ಲೂಕು ಮೈಸೂರು 
150 | 13938 | ಸಿದ್ದರಾಜು ತಂದೆ ರಾಚಯ್ಯ , ರಮ್ಮನಹಳ್ಳಿ ಗ್ರಾಮ , ಮೈಸೂರು ತಾ|| ಮತ್ತು ಜಿಲ್ಲೆ. 
151 

ಮಹದೇವನಾಯ್ಕ @ ಟೈಲರ್ ಮಹದೇವನಾಯ್ಕ @ ಕೊಕ್ಕಡು ತಂದೆ ಪುಟ್ಟಮಾದ ನಾಯ್ಕ , ಗಾಳಿಪುರ ಗ್ರಾಮ , ಚಾಮರಾಜನಗರ 
14002 

ತಾ || ಮತ್ತು ಜಿಲ್ಲೆ. 
152 | 17569 | ರಮೇಶ ತಂದೆ ಚಿಕ್ಕಹೊನ್ನೇಗೌಡ, ಚಿಕ್ಕಅಂಕನಹಳ್ಳಿ ಗ್ರಾಮ , ಶ್ರೀರಂಗಪಟ್ಟಣ ತಾ|| ಮಂಡ್ಯ ಜಿಲ್ಲೆ 
153 | 17651 . ರಾಧಾಕೃಷ್ಣ ತಂದೆ ಮುನಿಶೆಟ್ಟಿ, ಅನೂರು ಗ್ರಾಮ , ಚಿಂತಾಮಣಿ ತಾಲ್ಲೂಕು,ಕೋಲಾರ ಜಿಲ್ಲೆ. 
154 | 17909 | ಸ್ವಾಮಿ ತಂದೆ ಕೆಂಪಯ್ಯ , ನಗರ್ಲೆ ಗ್ರಾಮ , ನಂಜನಗೂಡು ತಾ|| ಮೈಸೂರು ಜಿಲ್ಲೆ. 
155 | 17910 | ಪದ್ಮನಾಭ ತಂದೆ ಬಾಳಪ್ಪಗೌಡ, ಛತ್ರಪಾಡಿ ಮನೆ, ಗುತ್ತಿಗಾರ್ ಗ್ರಾಮ , ಸುಳ್ಯ ತಾಲ್ಲೂಕು, ದ.ಕ. ಜಿಲ್ಲೆ. 
156 | 17911 | ಕಿರಣ್‌ಕುಮಾರ್‌ ತಂದೆ ರಾಮಕುಲಾಲ್, ಕಾಡಿಗುಡ್ಡೆ, ಆಕಾಶ್ ಭವನ್, ಕಾವೂರ್ ಗ್ರಾಮ , ಮಂಗಳೂರು ತಾಲ್ಲೂಕು ಮತ್ತು ಜಿಲ್ಲೆ . 
157 | 17912 | ವಿದ್ಯಾನಂದಶೆಟ್ಟಿ ತಂದೆ ಸಾಧುಶೆಟ್ಟಿ , ಹುಲಿಬೆಟ್ಟು ಮನೆ, ಜಾರ್ಕಳ, ಯೆರ್ಲಪಾಡಿ ಗ್ರಾಮ , ಕಾರ್ಕಳ ತಾ|| ಉಡುಪಿ ಜಿಲ್ಲೆ 
158 17915 ನಾಗರಾಜು ತಂದೆ ಮಾದಯ್ಯ , ಕಲ್ಯಾಣಿಕೊಪ್ಪಲು,ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
159 | 17918 | ಚಂದ್ರಾನಾಯಕ್ ತಂದೆ ಪಿಲಿಫ್ ನಾಯಕ್ , ಅಮಾವಾಸೆ ಬೈಲು ಗ್ರಾಮ ಮತ್ತು ಅಂಚೆ,ಕುಂದಾಪುರ ತಾ|| ಉಡುಪಿ ಜಿಲ್ಲೆ 
160 | 17938 ಪ್ರಕಾಶ್ ತಂದೆ ರಾಮಕುಲಾಲ್, ಕಾಡಿಗುಡ್ಡೆ, ಆಕಾಶ್ ಭವನ್ , ಕಾವೂರ್ ಗ್ರಾಮ , ಮಂಗಳೂರು ತಾಲ್ಲೂಕು ಮತ್ತು ಜಿಲ್ಲೆ. 
161 14374 | ಅಶ್ವಗ್ @ ಅಶ್ವಗ್ ಅಲಿ ಖಾನ್ ತಂದೆ ಮೊಹಮ್ಮದ್ ಉಮ್ಮರ್ ಉಸ್ಮಾನಿಯಾ ಮಸೀದ್, ಗೌಸಿಯಾ ನಗರ, ಮೈಸೂರು 
( 162 | 12820 | ಮೋಟನಾಯ್ಕ @ ಚೌಡ ತಂದೆ ಚಿಕ್ಕಚೌಡನಾಯ್ಕ , 6ನೇ ಬ್ಲಾಕ್ ಸಿಂಧುವಳ್ಳಿರಸ್ತೆ ಉದ್ದೂರು ಗ್ರಾಮ , ಮೈಸೂರು ತಾ :: 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


೧೦೪೧ 


172 


5) ಕೇಂದ್ರ ಕಾರಾಗೃಹ ಬಳ್ಳಾರಿ 
163 8980 | ಜಿ . ಬಸವರಾಜಪ್ಪ ತಂದೆ ಗೋವಿಂದಪ್ಪ ಆರ್. ಡಿ.ಕಾವಲು ಗ್ರಾಮ , ಹೊಳಲ್ಕೆರೆ ತಾ , ಚಿತ್ರದುರ್ಗ ಜಿಲ್ಲೆ. 
164 8240 | ಮಲ್ಲನಗೌಡ ತಂದೆ ಚನ್ನನಗೌಡ ಕೊಳಬಾಳ ಗ್ರಾಮ , ತಾ|| ಸಿಂಧನೂರು, ರಾಯಚೂರು ಜಿಲ್ಲೆ. 
165 | 9063 | ರಾಘು @ ರಾಘವೇಂದ್ರ ತಂದೆ ಗುಂಡಪ್ಪ, ಎನ್. ಮಹಾದೇವಪುರ, ತಾ|| ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ. 
166 | 10226 | ವಿ. ಎಂ . ಮಹಂತೇಶ ತಂದೆ ಮಹೇಶ್ವರಪ್ಪ , ಕುರ್ಕಿ ಗ್ರಾಮ , ದಾವಣಗೆರೆ ತಾ|| ಮತ್ತು ಜಿಲ್ಲೆ. 
167 | 8714 | ಮೂರ್ತಿ @ ಗುರುಮೂರ್ತಿ ತಂದೆ ತಿಮ್ಮಪ್ಪ, ಗೂಳೆನಟ್ಟಿ ಗ್ರಾಮ , ಚಿತ್ರದುರ್ಗ ತಾ|| ಮತ್ತು ಜಿಲ್ಲೆ 
168 | 10483 ಮಲ್ಲಿಕಾರ್ಜುನ ತಂದೆ ಹೊನ್ನೂರಪ್ಪ , ಬಂಡಟ್ಟಿ ರಾಮನಗರ, ಕೌಲ್‌ಬಜಾರ್‌, ಬಳ್ಳಾರಿ 
169 | 8505 | ದಾಸಪ್ಪ ತಂದೆ ಮುದಿ ಹನುಮಂತಪ್ಪ, ಕೆಂಕೆರೆ ಗ್ರಾಮ , ಹೊಸದುರ್ಗ ತಾ||, ಚಿತ್ರದುರ್ಗ ಜಿಲ್ಲೆ. 
170 | 8628 | ಜಿ . ಪರಮೇಶ್ವರಪ್ಪ ತಂದೆ ಗೋವಿಂದಪ್ಪ , ಆರ್‌. ಡಿ.ಕಾವಲು ಗ್ರಾಮ , ಹೊಳಲ್ಕೆರೆ ತಾ||, ಚಿತ್ರದುರ್ಗ ಜಿಲ್ಲೆ. 
171 8638 | ಸಿದ್ದೇಶಿ ತಂದೆ ಗುಂಡಪ್ಪ ಎನ್. ಮಹದೇವಪುರ, ಚಳ್ಳಕೆರೆ ತಾಲ್ಲೂಕ, ಚಿತ್ರದುರ್ಗ ಜಿಲ್ಲೆ . 

8625 ಪಿ. ಕುಮಾರ ತಂದೆ ಪುರದಪ್ಪ, ಆ‌ , ಡಿ.ಕಾವಲು ಗ್ರಾಮ , ಹೊಳಲ್ಕೆರೆ ತಾ , ಚಿತ್ರದುರ್ಗ ಜಿಲ್ಲೆ. 
173 | 11576 | ಪಂಚಾಕ್ಷರಿ ತಂದೆ ಗುರುಪಾದಯ್ಯ ಹಿರೇಮಠ ಪಂಪಿಗ್ ರಸ್ತೆ, ಉಗಾರಖುರ್ದಾ, ಅಥಣಿ ತಾ||, ಬೆಳಗಾವಿ ಜಿಲ್ಲೆ 
174 | 8239 | ಯಂಕನಗೌಡ ತಂದೆ ಬಸವನಗೌಡ ಕೊಳಬಾಳ ಗ್ರಾಮ , ಸಿಂಧನೂರು ತಾ||, ರಾಯಚೂರು ಜಿಲ್ಲೆ. 
175 | 8567 ಎಚ್.ಎನ್. ಭಾಸ್ಕರ ತಂದೆ ಲೇ : ನಿಂಗಪ್ಪ, ಖಾಜಿ ಮೊಹಲ್ಲಾ, ಚನ್ನಗಿರಿ ತಾ|| ದಾವಣಗೆರೆ ಜಿಲ್ಲೆ. 
176 8613 | ಜಿ . ಕೆ. ನಾಗರಾಜ ತಂದೆ ಕಂಬಣ್ಣ ಸೊಂಡೆಕೆರೆ ಗ್ರಾಮ , ಚಿತ್ರದುರ್ಗ ತಾ|| ಮತ್ತು ಜಿಲ್ಲೆ. 
177 | 10203 | ಗೌಸ್‌ಪೀರ್ ತಂದೆ ರಜಾಕ್‌ಸಾಬ್ ಹುಚ್ಚವ್ವನ ಹಳ್ಳಿ , ದಾವಣಗೆರೆ ತಾ | ಮತ್ತು ಜಿಲ್ಲೆ. 
178 | 8732 | ರೇವಣಾನಾಯ್ಕ ತಂದೆ ದಾಸ್ಯಾನಾಯ್ಕ ಹೊಸಳ್ಳಿ ಗ್ರಾಮ , ದಾವಣಗೆರೆ ತಾ|| ಮತ್ತು ಜಿಲ್ಲೆ. 
179 8927 ಟಿ. ನಾಗರಾಜ ತಂದೆ ತಿಮ್ಮಣ್ಣ ಮರಿಕಟ್ಟೆ ಗ್ರಾಮ , ಜಗಳೂರು ತಾ|| ದಾವಣಗೆರೆ ಜಿಲ್ಲೆ. 
180 | 8626 | ಪಿ. ರಮೇಶ ತಂದೆ ಪರದಪ್ಪ ಆರ್. ಡಿ. ಕಾವಲು ಗ್ರಾಮ , ಹೊಳಲ್ಕೆರೆ ತಾ|| ಚಿತ್ರದುರ್ಗ ಜಿಲ್ಲೆ.. 
181 | 8632 | ಅಜ್ಜಪ ತಂದೆ ಆದಪ್ಪ ಹಂಪಯ್ಯನ ಮಾಳಿಗೆ ಗೊಲ್ಲರಟ್ಟಿ ಗ್ರಾಮ , ಚಿತ್ರದುರ್ಗ ತಾ|| ಮತ್ತು ಜಿಲ್ಲೆ. 
182 | 8873 ಕೊರಚರ ಯಂಕಪ್ಪ ತಂದೆ ಜಟ್ಟಂಗಿ ರಾಮಪ್ಪ, ಅಂತಾಪುರ ಗ್ರಾಮ , ಸಂಡೂರು ತಾ ||, ಬಳ್ಳಾರಿ ಜಿಲ್ಲೆ. 

ಕೇಂದ್ರ ಕಾರಾಗೃಹ ಕಲಬುರಗಿ 
183 | 14454 | ಚಂದು ತಂದೆ ಫಕೀರಪ್ಪ ಸಾ : ಭೀಕುನಾಯ್ಕ ತಾಂಡಾ ತಾ : ಚಿಂಚೋಳಿ ಜಿ ಗುಲಬರ್ಗಾ 
184 14573 | ಭದ್ರಪ್ಪ ತಂದೆ ನಾಗಪ್ಪ ಸಾ : ಕೇಸರಜವಳಗಾ ತಾ : ಭಾಲ್ಕಿ ಜಿ|| ಬೀದರ 
185 | 14751 | ಶಿವಕುಮಾರ ತಂದೆ ಬಂಡೆಪ್ಪ ಸಾ : ನವದಗಿ ತಾ : ಚಿಂಚೋಳಿ ಜಿ ಗುಲಬರ್ಗಾ 
186 | 16460 | ಗುರುನಾಥ ತಂದೆ ಉಮಾಶಂಕರ ಸಾ : ಮೆಹಕರ ತಾ|| ಭಾಲ್ಕಿ ಜಿ|| ಬೀದರ್ 
187 | 15029 | ಹಣಮಂತ ತಂದೆ ಲಕ್ಷ್ಮಣ ಸಾ : ಲಖನಗಾಂವ ತಾ|| ಭಾಲ್ಕಿ ಜಿ|| ಬೀದರ್ 
188 | 15026 | ಮಾರುತಿ ತಂದೆ ನಾಗಪ್ಪ ಸಾ : ಲಖನಗಾಂವ ತಾ|| ಭಾಲ್ಕಿ ಜಿ|| ಬೀದರ್ 
189 | 15810 | ಶಿವಾಜಿ ತಂದೆ ದಶರಥರಾವ್ ಸಾ :ಹೊಕ್ರಾಣಿ ತಾ|| ಔರಾದ್ ಜಿ|| ಬೀದರ್ 
ಈ ಆದೇಶವನ್ನು ಜಾರಿಗೆ ತರಲು ಕಾರಾಗೃಹ ಇಲಾಖೆಯ ಮುಖ್ಯಸ್ಥರು ನಿಯಮಾನುಸಾರ ಕ್ರಮವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಡಿ. ಎಸ್ . ಜೋಗೋಜೆ 
PR. 567 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 500 

ಒಳಾಡಳಿತ ಇಲಾಖೆ ( ಸೆರೆಮನೆ ಮತ್ತು ಸಿನಿಮಾ) 
COMMERCE AND INDUSTRIES SECRETARIAT 

PROCEEDINGS OF THE GOVERNMENT OF KARNATAKA 
Sub : Approval to the proposal of M /s Anthem Biosciences Pvt. Ltd ., to establish manufacture of Organic and In - organic 

Compounds at Harohalli Industrial Area, Ramanagara District. 
Read : 1) Proceedings of the 19th Land Audit Committee (LAC )meeting held on 27. 07 . 2015. 

2 ) Proceedings of the 39th State High Level Clearance Committee (SHLCC ) meeting held on 29 .08 . 2015 . 


6) | 


0089 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


238 0 


Preamble : 


M /s Anthem Biosciences Pvt. Ltd ., has proposed to establish manufacture of Organic and In -organic Compounds , with an 
investment of Rs . 235 .00 crores , generating employment to about 590 persons at Harohalli Industrial Area , Ramanagara District. 

The proposal of the company has been placed before the LAC meeting held on 27 .07. 2015 . The decision of the LAC is as 
follows: 


The Committee after detailed discussions recommended to SHLCC for allotment 10 acres of land adjacent to existing facility 
which is Government land and about to be taken up for transfer to KIADB . 

The proposal was examined in the 39th State High Level Clearance Committee (SHLCC ) Meeting held on 29.08 . 2015 . 
Governmenthas examined the recommendations made by the State High Level Clearance Committee in all aspects. 
Hence the following order. 

GOVERNMENT ORDER NO. CI 219 SPI 2015 , BENGALURU , DATED : 14 .09. 2015 
Government is pleased to accord in -principle approval to the investment proposal of M /s Anthem Biosciences Pvt. Ltd ., to 
establish manufacture of Organic and In -organic Compounds , with an investment of Rs. 235. 00 crores at Harohalli Industrial Area, 
Ramanagara District, generating employment to about 590 persons with the following infrastructure assistances, incentives and 
concessions: 


Land : 


Water : 


10 acres of land at Harohalli Industrial Area , Ramanagara District which is adjacent to existing facility of 
KIADB (The said lands are Government land and about to be taken up for transfer to KIADB). 
4 Lakh LPD from KIADB & 2 Lakh LPD from Recycling ofWater. 
10 ,000 KVA power from BESCOM . 
As per New Industrial Policy 2014 -19 of the State . 


Power : 


Incentive & 


Concessions: 


Sanction of the above infrastructure facilities , incentives and concessions is subject to the following terms and conditions : 
1. Environment: The company to obtain Consent for Establishment and Consent for Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt. of Karnataka , if 
applicable. 
Employment: The Company shall comply with the provisions of Industrial Policy 2014 - 19 ofGovt. of Karnataka with respect 
to local employment on the project. Prepare a plan for development of Human Resources required for the project, train local 
people . A copy of Human Resources Development plan shall be sent to the Commissioner for Industrial Development & 
Director of Industries and Commerce for monitoring . 
Vendor Development: Wherever there is scope for vendor development for the project , the company shall prepare a vendor 
development plan , develop local vendors and procure the required inputs, components and sub- assemblies from these local 
vendor units. A copy of the vendor development plan shall be sent to the Commissioner for Industrial Development & Director 
of Industries and Commerce formonitoring. 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit and comply with the stipulation of Company Act 2013 . A copy of such projects shall 

be sent to the Commissioner for Industrial Development & Director of Industries and Commerce formonitoring . 
5 . Others : 

a ) The company shall adopt rainwater harvesting, waste water recycling and water conservation techniques . Zero 

discharge facility should be adopted wherever applicable . 
The company shall take all statutory and other necessary clearances from the competent authorities including Govt. 
of India and shall submitmilestones/progress in the implementation of the project regularly , which will be monitored 

by the Department 
c ) The company shall provide at least one employment per family of land looser. 
This approval is valid for a period of two years from the date of issue of this Government Order. 

By Order and in the name of the Governor ofKarnataka , 

S . UMADEVI 
PR . 583 

Desk Officer (Technical Cell), 
SC . 25 

Commerce & Industries Department. 


b ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 

nova 
COMMERCE AND INDUSTRIES SECRETARIAT 

PROCEEDINGS OF THE GOVERNMENT OF KARNATAKA 
Sub : Approval 

Approval to the proposal of M /s Mangalore Refinery and Petrochemicals Ltd ., to establish manufacture of LPG MS 
Mixed , Xylene Naphtha , SKO , HSD , ATF , VGO , GO Asphalt, CRMB, Sulphur, Pet Coke and Polypropylene at Thokur, 
Baikampadi, Thannirbavi, Kalavar, Bala , Jokatte , Permude, Kuthethoor, Soorinje and Delanthabett Villages , 

Mangaluru Taluk , Dakshina Kannada District. 
Read : 1) Proceedings of the 19th Land Audit Committee (LAC )meeting held on 27 .07 .2015 . 

2) Proceedings of the 39th State High Level Clearance Committee (SHLCC )meeting held on 29 .08.2015. 
Preamble : 

M /s Mangalore Refinery and Petrochemicals Ltd ., has proposed to establish manufacture of LPG MS Mixed , Xylene Naphtha, 
SKO , HSD , ATF , VGO , GO Asphalt, CRMB, Sulphur, Pet Coke and Polypropylene, with an investment of Rs . 20 ,000 crores, generating 
employment to about 710 persons at Thokur, Baikampadi, Thannirbavi, Kalavar, Bala , Jokatte , Permude , Kuthethoor, Soorinje and 
Delanthabett Villages, Mangaluru Taluk , Dakshina Kannada District. 

The proposal of the company has been placed before the LAC meeting held on 27 .07 .2015 . The decision of the LAC is as 
follows: 

The Committee after detailed discussions recommended to SHLCC for approval of the above project with an investmentof Rs. 
20 ,000 crores in 1,050 acres of land to be acquired and allotted by KIADB as SUC adjacent to the exisiting unit at Thokur, Baikampadi, 
Thannirbavi, Kalavar, Bala , Jokatte, Permude, Kuthethoor, Soorinje and Delanthabett Villages of Mangaluru Taluk , Dakshina Kannada 
District 

The proposal was examined in the 39th State High Level Clearance Committee (SHLCC ) Meeting held on 29 .08. 2015 . 
Government has examined the recommendationsmade by the State High Level Clearance Committee in all aspects. 
Hence the following order. 

GOVERNMENT ORDER NO . CI 220 SPI 2015 , BENGALURU , DATED : 14 .09.2015 
Government is pleased to accord in -principle approval to the investment proposal of M /s Mangalore Refinery and 
Petrochemicals Ltd ., to establish manufacture of LPG MS Mixed , Xylene Naphtha , SKO , HSD , ATF , VGO , GO Asphalt, CRMB, Sulphur, 
Pet Coke and Polypropylene, with an investment of Rs. 20 ,000 crores at Thokur, Baikampadi, Thannirbavi , Kalavar, Bala, Jikatte , 
Permude, Kuthethoor, Soorinje and Delanthabett Villages, Mangaluru Taluk , Dakshina Kannada District, generating employment to 
about710 persons with the following infrastructure assistances, incentives and concessions : 
Land : 

1 ,050 acres of land to be acquired and allotted by KIADB as SUC adjacent to the existing unit 
at Thokur, Baikampadi, Thannirbavi, Kalavar, Bala, Jokatte , Permude, Kuthethoor, Soorinje 

and Delanthabett villages of Mangaluru Taluk , Dakshina Kannada District. 
Water : 

606 Lakh LPD from nearest River. The company to file a separate application before WRD for 
allocation ofwater. 


Power : 


1 , 25 , 000 KVA power from MESCOM . 


Incentive & Concessions: As per New Industrial Policy 2014 -19 of the State . 
Sanction of the above infrastructure facilities , incentives and concessions is subject to the following terms and conditions: 
1. Environment: The company to obtain Consent for Establishment and Consent for Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt. of Karnataka , if 
applicable . p 
Employment: The Company shall comply with the provisions of Industrial Policy 2014 - 19 ofGovt. of Karnataka with respect 
to local employment on the project. Prepare a plan for development of Human Resources required for the project, train local 
people . A copy of Human Resources Development plan shall be sent to the Commissioner for Industrial Development & 
Director of Industries and Commerce for monitoring . 
Vendor Development: Wherever there is scope for vendor development for the project, the company shall prepare a vendor 
development plan , develop local vendors and procure the required inputs, components and sub - assemblies from these local 
vendor units. A copy of the vendor development plan shall be sent to the Commissioner for Industrial Development & Director 
of Industries and Commerce formonitoring. 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit and comply with the stipulation of Company Act 2013. A copy of such projects shall 

be sent to the Commissioner for Industrial Development & Director of Industries and Commerce for monitoring. 
5 . Others : 

a ) The company shall adopt rainwater harvesting , waste water recycling and water conservation techniques. Zero 

discharge facility should be adopted wherever applicable. 


Oo88 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


ಭಾಗ ೧ 


b ) The company shall take all statutory and other necessary clearances from the competent authorities including Govt. 

of India and shall submitmilestones/progress in the implementation of the project regularly , which will be monitored 

by the Department 
c ) The company shall provide at least one employment per family of land looser. 
This approval is valid for a period of two years from the date of issue of this Government Order. 

By Order and in the name of the Governor of Karnataka , 

S . UMADEVI 
PR . 584 

Desk Officer ( Technical Cell), 
SC . 25 

Commerce & Industries Department. 
COMMERCE AND INDUSTRIES SECRETARIAT 

PROCEEDINGS OF THE GOVERNMENT OF KARNATAKA 
Sub : Project proposal of M /s SPR Distilleries Pvt. Ltd ., to establish Brewery for manufacture of Beer atMaliyur Village, T. 

Narsipura Taluk , Mysore District - Reg. 
1. Proceedings of the 35th State High Level Clearance Committee (SHLCC )meeting held on 14 .05 . 2014 . 
2 . Government Order No. Cl 131 SPI 2014 , dated : 26 . 06 .2014 . 
3 . Proceedings of the 19th Land Audit Committee (LAC )meeting held on 27 .07 .2015 . 

4 . Proceedings of the 39th State High Level Clearance Committee (SHLCC ) meeting held on 29.08 .2015 . 
Preamble : 

The proposal of M /s SPR Distilleries Pvt. Ltd., to establish a Brewery for manufacture of Beer with an investment of Rs. 
385 .00 crores at Maliyur Village, T . Narsipura Taluk , Mysore District was approved in the 35th SHLCC meeting held on 14 .05 .2014 . 
Accordingly Government Order vide No. Cl 131 SPI 2014 , dated : 26 .06 .2014 was issued . 


Rea 


d 


As per the Government Order, the project is permitted in 64 acres 36 guntas of land out of which 31 acres 11 guntas of land 
would be transferred by M /s Chamundi Distilleries Pvt. Ltd ., the promoters of other company and recommended for permission U /s 109 
of KLR Act to purchase balance 33 acres 25 guntas of land and for conversion of the same. 

But, the project proponents have now informed that , 16 acres 12 guntas of land in possession of M /s Chamundi Distilleries 
could not be utilized and to compensate this shortfall, they would like purchase adjoining 16 acres 12 guntas of land in Sy. No. 171 /1 to 
171/5 , 44/4 , 47 /2, 47/3, 167 /4 , 167/5 , 168 /8, 170 /2 , 170 /4 and 350 /1 of Maliyur Village, T. Narsipura Taluk , Mysore District. They have 
requested to amend the Government Order accordingly. 

The proposal of the company has been placed before the LAC meeting held on 27 .07.2015 . The decision of the LAC is as 
follows : 


The Committee after detailed discussion resolved to recommend to SHLCC for approval of the project in 16 acres 12 guntas of 
alternate land U /s 109 of KLR Act in Sy. No. 171/1 to 171/5, 44 /4, 47 /2 , 47/3 , 167/4 , 167/5, 168 /8, 170 /2, 170 /4 and 350 /1 of Maliyur 
Village, T. Narsipura Taluk , Mysore District. 

In the 39th State High Level Clearance Committee (SHLCC ) Meeting held on 29 .08. 2015, the proposal of the Company was 
discussed and approved . 


Government has examined the recommendations made by the State High Level Clearance Committee in the 39th Meeting held 
on 29.08.2015 , in all aspects. 
Hence the following order . 

GOVERNMENT ORDER No . CI 131 SPI 2014 , BENGALURU , DATED : 14 .09.2015 


Government is pleased to permit M /s SPR Distilleries Pvt. Ltd ., to purchase 16 acres 12 guntas of alternate land U /s 109 of 
KLR Act in Sy. No . 171/1 to 171 /5 , 44 /4 , 47 /2, 47/3 , 167 /4 , 167 /5, 168 /8 , 170 /2, 170/4 and 350/ 1 of Maliyur Village , T. Narsipura Taluk , 
Mysore District 

All other terms and conditions indicated in the Government Order No. Cl 131 SPI 2014, dated : 26.06 .2014 read at (2) above , 
remain unaltered . 


By Order and in the name of the Governor of Karnataka , 

S . UMADEVI 
Desk Officer (TechnicalCell), 
Commerce & Industries Department. 


PR . 585 
SC . 25 


230 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೨೬ , ೨೦೧೫ 

00838 
COMMERCE AND INDUSTRIES SECRETARIAT 

PROCEEDINGS OF THE GOVERNMENT OF KARNATAKA 
Sub : Approval for extension of time to establish 2X1,20 ,000 MTPA Low Ash Metallurgical Coke Unit and 2X9 MW Power 

Plant at Koppal District by M /s Kalyani Steels Ltd., - reg . 
Read : 1. Proceedings of the 20th State High Level Clearance Committee (SHLCC) meeting held on 05.01.2010 . 

2. Government Order No. Cl 33 SPI 2010 , dated : 25 .02 . 2010 . 
3 . Proceedings of the 19th Land Audit Committee (LAC ) meeting held on 27.07.2015 . 

4 . Proceedings of the 39th State High Level Clearance Committee (SHLCC ) meeting held on 29. 08 . 2015 . 
Preamble : 

The project proposal of M /s Kalyani Steels Ltd ., to establish 2X1,20 ,000 MTPA Low Ash Metallurgical Coke Unit and 2X9 MW 
Power Plant in Koppal District with an investment of Rs. 148 .71 crores in 52 acres 11 guntas of leased land from M /s Hospet Power Ltd ., 
was approved in 20th SHLCC meeting held on 05 .01. 2010 read at (1) above. Accordingly Government Order vide No . Cl 33 SPI 2010 , 
dated : 25 .02.2010 was issued at read (2 ) above . 

Further, it is informed that , the Management is exploring the possibilities to setup Low Ash Metallurgical Coke manufacturing 
unit of more than 4 lakh MTPA capacity and setting up of DRI plant instead of 2X9 MW Power Plant. It is submitted that, the new 
production facilities will require higher investment and more time to implement the project. 

Now , the company has informed that, they have taken following effective steps to implement the project: 
→ 52 acres 11 guntas of land has been purchased by M /s Hospet Power Ltd ., and subleased to its ancillary M /s Kalyani Steels Ltd . 
> Obtained MOEF Clearance from Government of India . 
» Applied for Water allocation in WRD on 10 . 06 .2014 . 
> Applied for power sanction in GESCOM on 10 .06 . 2014 . 

The proposal of the company has been placed before the LAC meeting held on 27 .07 . 2015 . The decision of the LAC is as 
follows: 

The Committee after detailed discussion resolved to place the request of the company before SHLCC for grant of extension of 
timeby two years to implement the project after obtaining the latest status of the project. 

In the 39th State High Level Clearance Committee (SHLCC ) Meeting held on 29.08. 2015 , the proposal of the Company was 
discussed and approved . 

Governmenthas examined the recommendations made by the State High Level Clearance Committee in the 39th Meeting held 
on 29.08 . 2015 , in all aspects . 
Hence the following order . 

GOVERNMENT ORDER No. Ci 33 SPI 2010, BENGALURU , DATED : 14.09.2015 
Government is pleased to grant extension of time to M /s Kalyani Steels Ltd ., to implement the project approved vide Cl 33 
SPI 2010 , dated : 25 .02 .2010 for further period of two years from the date of issue of this order. 

All other terms and conditions indicated in the Government Order No. Ci 33 SPI 2010 , dated : 25 .02. 2010 read at (2) above , 
remain unaltered . 

By Order and in the name of the Governor of Karnataka , 

S . UMADEVI 
PR . 586 

Desk Officer (Technical Cell), 
SC . 25 

Commerce & Industries Department . 


ವಿಷಯ : 


ಕರ್ನಾಟಕ ಸರ್ಕಾರದ ನಡವಳಿಗಳು 

ಸಹಕಾರ ಸಚಿವಾಲಯ 
ರಾಜ್ಯದಲ್ಲಿ ಉದ್ಭವಿಸಿರುವ ತೀವ್ರ ಬರ ಪರಿಸ್ಥಿತಿ ಪರಿಣಾಮವಾಗಿ ರಾಜ್ಯದ ಸಹಕಾರ ಸಂಸ್ಥೆಗಳ ಮೂಲಕ ಸಾಲ 
ಪಡೆದು ದಿನಾಂಕ:30.09.2015ಕ್ಕೆ ಸುಸ್ತಿಯಾಗಿರುವ ಅಲ್ಪಾವಧಿ, ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಕೃಷಿ 

ಮತ್ತು ಕೃಷಿ ಸಂಬಂಧಿತ ಸಾಲಗಳ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡುವ ಬಗ್ಗೆ. 
1. JooFOH edes 2003 : 199 22 GOST 2015 , 23075STO, QJDOT : 08.05.2015. 
2. JOHDO JOUERS J2007D JE 7033 : 245a/2w229 –1/ 2015 – 16 , DJDOT: 15 .09.2015 . 


2deand : 


೧೦೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


ಭಾಗ ೧ 


ಪ್ರಸ್ತಾವನೆ: 

ರಾಜ್ಯದಲ್ಲಿ ಪ್ರಸಕ್ತ ಸಾಲಿನಲ್ಲಿ, ಅಂದರೆ 2015 -16ನೇ ಸಾಲಿನ ಆಗಸ್ಟ್ 2015ರವರೆಗೆ 136 ತಾಲ್ಲೂಕುಗಳನ್ನು ಬರಪೀಡಿತ ತಾಲ್ಲೂ 
ಸರ್ಕಾರವು ಘೋಷಿಸಿದೆ. ರಾಜ್ಯದಲ್ಲಿ ಉದ್ಭವಿಸಿರುವ ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ರಾಜ್ಯದ ರೈತರು ಸಂಕಷ್ಟದಲ್ಲಿರುವುದನ್ನು ಮನಗಂಡು, ಸರ್ಕಾರವು 
ರೈತರ ನೆರವಿಗೆ ಬರಲು ತೀರ್ಮಾನಿಸಿದೆ. ಈ ಹಿಂದೆ ಸಹಕಾರ ಸಂಸ್ಥೆಗಳಿಂದ ಸಾಮಾನ್ಯ ಬಡ್ಡಿ ದರ ಅಥವಾ ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ಪಡೆದು 
ಕಾರಣಾಂತರಗಳಿಂದ ಸಾಲದ ಕಂತುಗಳನ್ನು ನಿಗದಿತ ಅವಧಿಯೊಳಗೆ ಸಾಲಗಳನ್ನು ಪಾವತಿ ಮಾಡದೇ ಸುಸ್ತಿದಾರರಾಗಿರುವುದರಿಂದ ಆರ್ಥಿಕ 
ಸಂಕಷ್ಟದಲ್ಲಿರುವುದಲ್ಲದೆ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಶೂನ್ಯ ಬಡ್ಡಿ/ರಿಯಾಯಿತಿ ಬಡ್ಡಿದರದಲ್ಲಿ ಸಾಲ ಪಡೆಯಲು ಅರ್ಹತೆ ಇಲ್ಲದೇ ರೈತರು 
ಸಂಕಷ್ಟದಲ್ಲಿರುವುದನ್ನು ಮನಗಂಡು ಅವರನ್ನು ಋಣಮುಕ್ತರನ್ನಾಗಿ ಮಾಡಿ ಮುಂದಿನ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಸಾಲ ಪಡೆದು ಅರ್ಹತೆ ಗಳಿಸಲು 
ಸರ್ಕಾರವು ಯೋಜನೆ ರೂಪಿಸಿದೆ. 

ಈ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಮೂಲಕ ದಿನಾಂಕ: 01.04.2004 ರಿಂದ ದಿನಾಂಕ: 31.03.2015ರವರೆಗೆ ಸಾಲ ಪಡೆದು 2015 - 16ನೇ 
ಸಾಲಿನಲ್ಲಿ ಅಂದರೆ ದಿನಾಂಕ:01.04.2015 ರಿಂದ 31. 03.2016ರ ವರೆವಿಗೆ ಮರುಪಾವತಿಗೆ ತಗಾದೆಗೆ ಬರುವ ಕೃಷಿ ಮತ್ತು ಕೃಷಿ ಸಂಬಂಧಿತ 
ಮಧ್ಯಮಾವಧಿ/ದೀರ್ಘಾವಧಿ ಸಾಲದ ಕಂತುಗಳನ್ನು ಒಂದು ವರ್ಷದ ಅವಧಿಗೆ ಮುಂದೂಡಿ ಈಗಾಗಲೇ ಆದೇಶ ಹೊರಡಿಸಿದೆ. 

ಮೇಲೆ ಓದಲಾದ (2) ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಈ ಹಿಂದೆ ಸಹಕಾರ ಸಂಸ್ಥೆಗಳ ಮೂಲಕ ಅಲ್ಪಾವಧಿ, ಮಧ್ಯಮಾವಧಿ 
ಹಾಗೂ ದೀರ್ಘಾವಧಿ ಸಾಲಗಳನ್ನು ಪಡೆದು ದಿನಾಂಕ:30 .09 .2015ರ ಅಂತ್ಯಕ್ಕೆ ಸಹಕಾರ ಸಂಸ್ಥೆಗಳಿಗೆ 207197 ರೈತರಿಂದ ರೂ .53627.30 ಲಕ್ಷಗಳ 
ಅಲ್ಪಾವಧಿ , ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಕೃಷಿ ಸಾಲಗಳು ಸುಸ್ತಿಯಾಗಿದ್ದು, ಈ ಸಾಲಗಳನ್ನು ಮರುಪಾವತಿಸಲು ದಿನಾಂಕ: 31. 03.2016ರವರೆಗೆ 
ಕಾಲಾವಕಾಶ ನೀಡಿ, ಸಂಬಂಧಿಸಿದ ಬಡ್ಡಿಯನ್ನು ಮನ್ನಾ ಮಾಡುವಂತೆ ಕೋರಿರುತ್ತಾರೆ. 


ಸಹಕಾರ ಸಂಘಗಳ ನಿಬಂಧಕರು ಪ್ರಸ್ತಾವನೆಯಲ್ಲಿ ಕೋರಿರುವಂತೆ, ಸಹಕಾರ ಸಂಸ್ಥೆಗಳ ಮೂಲಕ ಸಾಲ ಪಡೆದು ದಿನಾಂಕ:30.09 .2015ಕ್ಕೆ 
ಸುಸ್ತಿಯಾಗಿರುವ ಅಲ್ಪಾವಧಿ, ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಲು 
ಸರ್ಕಾರವು ತೀರ್ಮಾನಿಸಿ ಅದರಂತೆ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಒ 358 ಸಿಎಲ್‌ಎಸ್ 2015 , ದಿನಾ 

358 ಸಿಎಲ್‌ಎಸ್ 2015 , ದಿನಾಂಕ : 20.10. 2015 
ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರೈತರು ರಾಜ್ಯದ ಸಹಕಾರ ಸಂಘಗಳು ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳು, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳು, ಲ್ಯಾಂಪ್ಸ್ ಸಹಕಾರ ಸಂಘಗಳು ಮತ್ತು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕುಗಳಿಂದ ಸಾಲ ಪಡೆದು ದಿನಾಂಕ:30 .09.2015ಕ್ಕೆ ಸುಸ್ತಿಯಾಗಿರುವ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ 
ಸಾಲಗಳ ಕಂತುಗಳ ಅಸಲನ್ನು ದಿನಾಂಕ:31. 03 .2016ರೊಳಗೆ ಸಂಬಂಧಪಟ್ಟ ಪತ್ತಿನ ಸಹಕಾರ ಸಂಘ/ ಬ್ಯಾಂಕುಗಳಿಗೆ ಪೂರ್ತಿಯಾಗಿ ಮರುಪಾವತಿಸಿದಲ್ಲಿ ಈ 
ಮೊತ್ತಗಳಿಗೆ ಬಾಕಿ ಇರುವ ಬಡ್ಡಿಯನ್ನು ಮನ್ನಾ ಮಾಡಲು ಮತ್ತು ಈ ರೀತಿ ಮನ್ನಾ ಮಾಡಿದ ಮೊಬಲಗನ್ನು ಸಹಕಾರ ಸಂಘಗಳಿಗೆ ಭರ್ತಿ ಮಾಡಲು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮಂಜೂರಾತಿ ನೀಡಲಾಗಿದೆ. 
ಷರತ್ತುಗಳು : 
1 . ಈ ಸೌಲಭ್ಯವು ರೈತರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು , ಲ್ಯಾಂಪ್ಸ್ ಸಹಕಾರ ಸಂಘಗಳು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು 

ಮತ್ತು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳಿಂದ ಸಾಲ ಪಡೆದು ದಿನಾಂಕ:30.09.2015ಕ್ಕೆ ಸುಸ್ತಿಯಾಗಿರುವ 
ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಈ ಯೋಜನೆ 
ಕೃಷಿಯೇತರ ಸಾಲಗಳಿಗೆ ಅನ್ವಯವಾಗುವುದಿಲ್ಲ ಮತ್ತು ಮೇಲೆ ತಿಳಿಸಿರುವ ಸಂಸ್ಥೆಗಳನ್ನು ಹೊರತುಪಡಿಸಿ ಇತರೆ ಸಹಕಾರ ಸಂಸ್ಥೆಗಳಲ್ಲಿ ಪಡೆದ 

ಸಾಲಗಳಿಗೆ ಅನ್ವಯಿಸುವುದಿಲ್ಲ. 
2. ಕೃಷಿ ಪತ್ತಿನ ಸಹಕಾರ ಸಂಘ/ ಬ್ಯಾಂಕುಗಳಿಂದ ಪಡೆದು ದಿ:30.09.2015ಕ್ಕೆ ಸುಸ್ತಿಯಾಗಿರುವ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ 

ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳ ಅಸಲನ್ನು ದಿನಾಂಕ: 31.03.2016ರೊಳಗೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಸಾಲ ಪಡೆದ ರೈತರು 
ಮರುಪಾವತಿ ಮಾಡಿದಲ್ಲಿ ಸದರಿ ಸಾಲಗಳ ಮೇಲಿನ ಮರುಪಾವತಿ ದಿನಾಂಕದವರೆಗಿನ ಬಡ್ಡಿಯನ್ನು ಮನ್ನಾ ಮಾಡಿ ಸಂಬಂಧಪಟ್ಟ ಸಹಕಾರಿ 

ಸಂಸ್ಥೆಗಳಿಗೆ ಸರ್ಕಾರ ಭರಣ ಮಾಡುವುದು. 
3. ಈ ಯೋಜನೆಯಡಿಯಲ್ಲಿ ಪ್ರಾಥಮಿಕ ಸಹಕಾರ ಸಂಘಗಳು ಮತ್ತು ಡಿಸಿಸಿ ಬ್ಯಾಂಕು ಮತ್ತು ಪಿಕಾರ್ಡಬ್ಯಾಂಕುಗಳಿಗೆ ರೈತರು ಮರುಪಾವತಿಸುವ 

ಸುಸ್ತಿ ಸಾಲದ ಅಸಲು ದಿನಾಂಕ: 01 .04.2004ಕ್ಕಿಂತ ಹಿಂದಿನ ಅವಧಿಯ ಸಾಲವಾಗಿದ್ದರೆ, ಬಡ್ಡಿ ಪಾವತಿಸಲು ಬಾಕಿ ಇದ್ದ ದಿನಾಂಕದಿಂದ ಸಾಲ 
ಮರುಪಾವತಿ ದಿನಾಂಕದವರೆಗೆ ಸಾಲಗಳಿಗೆ ನಿಗದಿಮಾಡಲಾಗಿರುವ ಬಡ್ಡಿ ದರ ಅಥವಾ ಶೇ .11.50 ಬಡ್ಡಿದರ ಇದರಲ್ಲಿ ಯಾವುದು ಕಡಿಮೆಯೋ 
ಅಂತಹ ಬಡ್ಡಿ ಆಧಾರದಲ್ಲಿ ಸಹಕಾರ ಸಂಘಗಳಿಗೆ ಸರ್ಕಾರದವತಿಯಿಂದ ಬಡ್ಡಿ ಸಹಾಯಧನವನ್ನು ಭರಿಸಲಾಗುವುದು . ದಿನಾಂಕ: 01.04.2004ರ 
ನಂತರದಲ್ಲಿನ ಸಾಲಗಳಿಗೆ ಆಯಾ ವರ್ಷದಲ್ಲಿ ರೈತರು ಪಾವತಿಸಬೇಕಾದ ಬಡ್ಡಿ ಮತ್ತು ಸರ್ಕಾರ ಪಾವತಿಸಬೇಕಾದ ಬಡ್ಡಿ ಸಹಾಯಧನದ ಒಟ್ಟು 
ಬಡ್ಡಿಯನ್ನು ಸಂಬಂಧಿಸಿದ ಸಹಕಾರ ಸಂಸ್ಥೆಗಳಿಗೆ ಸರ್ಕಾರದಿಂದ ಭರಿಸಲಾಗುವುದು. 


10. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 

೧೦೪೭ 
4. ಈ ಯೋಜನೆಯಲ್ಲಿ ಮರುಪಾವತಿಸುವ ಸಾಲಗಳಿಗೆ ಯಾವುದೇ ಸುಸ್ತಿ ಬಡ್ಡಿ, ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ವಸೂಲಿ ವೆಚ್ಚ 

( Recovery Charges) ಹಾಗೂ ಇತರೇ ವೆಚ್ಚಗಳನ್ನು ಸಹಕಾರ ಸಂಸ್ಥೆಗಳು ಕ್ಷೇಮು ಮಾಡತಕ್ಕದ್ದಲ್ಲ. ಈ ವೆಚ್ಚಗಳನ್ನು ಸಹಕಾರ ಸಂಸ್ಥೆಗಳು ತಮ್ಮ 

ಸ್ವಂತ ನಿಧಿಯಲ್ಲಿ ಭರಿಸಿಕೊಂಡು ರೈತರ ಖಾತೆಗಳನ್ನು ಮುಕ್ತಾಯಗೊಳಿಸಿ ಹೊಸ ಸಾಲಗಳನ್ನು ನೀಡತಕ್ಕದ್ದು. 
5. ಈ ಯೋಜನೆಯಲ್ಲಿ ತಗಲುವ ವೆಚ್ಚವನ್ನು 2015 -16ನೇ ಸಾಲಿಗೆ ಸಹಕಾರ ಇಲಾಖೆಗೆ ಒದಗಿಸಿರುವ ಆಯವ್ಯಯದ ಲೆಕ್ಕ ಶೀರ್ಷಿಕೆ 2425 - 00 

107 - 2 - 41 ರಿಂದ ಭರಿಸತಕ್ಕದ್ದು. 
6. ಈ ಯೋಜನೆಯಡಿಯಲ್ಲಿ ಸುಸ್ತಿ ಸಾಲ ವಸೂಲಾತಿಯಲ್ಲಿ ಮುಗಿದ ಕೂಡಲೇ ಮಾಸಿಕವಾಗಿ ಮೇಲೆ ಸೂಚಿಸಿದ ಬಡ್ಡಿದರದನ್ವಯ ಕೈಂ 

ಬಿಲ್ಲುಗಳನ್ನು ಸಹಕಾರ ಸಂಸ್ಥೆಗಳು ಸಲ್ಲಿಸತಕ್ಕದ್ದು. 
7. ಪ್ಯಾಕ್ / ಲ್ಯಾಂಪ್ಸ್ ಸಹಕಾರ ಸಂಘಗಳು ಹಾಗೂ ಡಿಸಿಸಿ ಬ್ಯಾಂಕುಗಳ ಬಿಲ್ಲುಗಳನ್ನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್‌ನ ಮುಖ್ಯ 

ಕಾರ್ಯನಿರ್ವಹಣಾಧಿಕಾರಿಗಳು ತಯಾರಿಸಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನ ಉಪನಿರ್ದೇಶಕರು ಮತ್ತು ಸಹಕಾರ ಸಂಘಗಳ 
ಉಪನಿಬಂಧಕರು ಇವರುಗಳ ಜಂಟಿ ದೃಢೀಕರಣದೊಂದಿಗೆ ಮಾಸಿಕ ಬಿಲ್ಲುಗಳನ್ನು ಬಿಡುಗಡೆಗೆ ವ್ಯವಸ್ಥಾಪಕ ನಿರ್ದೇಶಕರು, ಅಪೆಕ್ಸ್ ಬ್ಯಾಂಕ್ 
ಇವರ ಮೂಲಕ ಸಹಕಾರ ಸಂಘಗಳ ನಿಬಂಧಕರಿಗೆ ಸಲ್ಲಿಸತಕ್ಕದ್ದು. 
ಪಿಕಾರ್ಡ್ ಬ್ಯಾಂಕುಗಳ ಬಿಲ್ಲುಗಳನ್ನು ಜಿಲ್ಲಾ ವ್ಯವಸ್ಥಾಪಕರು ತಯಾರಿಸಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನ ಉಪನಿರ್ದೇಶಕರು ಮತ್ತು 
ಸಹಕಾರ ಸಂಘಗಳ ಉಪನಿಬಂಧಕರು ಇವರುಗಳ ಜಂಟಿ ದೃಢೀಕರಣದೊಂದಿಗೆ ಕಸ್ಕಾರ್ಡ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಇವರ 

ಮೂಲಕ ಸಹಕಾರ ಸಂಘಗಳ ನಿಬಂಧಕರಿಗೆ ಸಲ್ಲಿಸತಕ್ಕದ್ದು . 
9. ಸಹಕಾರ ಸಂಘಗಳ ನಿಬಂಧಕರು ಅರ್ಹ ಕೈಂಗಳನ್ನು ಪರಿಶೀಲಿಸಿ , ನಿಗಧಿತವಾಗಿ ಹಣ ಬಿಡುಗಡೆಗೆ ಕ್ರಮವಿಡತಕ್ಕದ್ದು ಮತ್ತು ಕಾಲಕಾಲಕ್ಕೆ 

ಸರ್ಕಾರಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ಒದಗಿಸತಕ್ಕದ್ದು. 
ಸಹಕಾರ ಸಂಘಗಳ ನಿಬಂಧಕರು ಈ ಯೋಜನೆ ಅನುಷ್ಠಾನಕ್ಕಾಗಿ ಅಗತ್ಯವಿರುವ ಪ್ರಪತ್ರಗಳನ್ನು ಒದಗಿಸಲು ಮತ್ತು ಕಾಲಕಾಲಕ್ಕೆ 

ಸಂಬಂಧಿಸಿದವರಿಗೆ ಅಗತ್ಯ ಸಲಹೆ/ಸೂಚನೆ / ನಿರ್ದೇಶನಗಳನ್ನು ನೀಡತಕ್ಕದ್ದು. 
11. ಈ ಯೋಜನೆಯು ಜಾರಿ ಇರುವ ಬಗ್ಗೆ ಎಲ್ಲಾ ಸಾಲಗಾರ ಸದಸ್ಯರಿಗೆ ಪತ್ರದ ಮುಖೇನ ಸಾಲದ ಸೌಲಭ್ಯ ಮತ್ತು ಇದರಿಂದ ರೈತ ಸದಸ್ಯರಿಗೆ 

ದೊರೆಯುವ ರಿಯಾಯಿತಿ ವಿವರಗಳನ್ನು ಸಂಘದ ಮೂಲಕ ತಿಳಿಸುವ ವ್ಯವಸ್ಥೆಯನ್ನು ನಿಬಂಧಕರು ಮಾಡತಕ್ಕದ್ದು. 
12 . ಈ ಯೋಜನೆಯಡಿ ಕೈ ಬಿಲ್ಲುಗಳನ್ನು ಸಹಕಾರ ಸಂಘಗಳ ನಿಬಂಧಕರಿಗೆ ಸಲ್ಲಿಸಲು 30 ಎಪ್ರಿಲ್ 2016 ಅಂತಿಮ ದಿನಾಂಕವಾಗಿರತಕ್ಕದ್ದು. 

ರೈತರು ಸುಸ್ತಿ ಅಸಲು ಮೊತ್ತವನ್ನು ಮರುಪಾವತಿಸುವ ದಿನಾಂಕದವರೆಗೆ ಮಾತ್ರ ಬಡ್ಡಿ ಕ್ಲೀಮುಗಳಿಗೆ ಅವಕಾಶವಿರುತ್ತದೆ. ಯಾವುದೇ 
ಕಾರಣದಿಂದಾಗಿ ಕ್ಲೀಮು ಮೊತ್ತ ಬಿಡುಗಡೆಗೆ ಆಗುವ ವಿಳಂಬದ ಅವಧಿಗೆ ಯಾವುದೇ ಕ್ಷೇಮುಗಳಿಗೆ ಅವಕಾಶವಿರುವುದಿಲ್ಲ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 326 ವೆಚ್ಚ - 2/2015, ದಿನಾಂಕ :19. 10 .2015 ರಲ್ಲಿ ನೀಡಿರುವ ಸಹಮತಿಯಂತೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
PR. 652 

ಸರ್ಕಾರದ ಉಪ ಕಾರ್ಯದರ್ಶಿ , 
SC . 250 

ಸಹಕಾರ ಇಲಾಖೆ. 
ಒಳಾಡಳಿತ ಸಚಿವಾಲಯ 
ವಿಷಯ : ತುಮಕೂರು ನಗರ ಉಪವಿಭಾಗಕ್ಕೆ ತುಮಕೂರು ಗ್ರಾಮಾಂತರ ವೃತ್ತ ಹಾಗೂ ವೃತ್ತ ವ್ಯಾಪ್ತಿಯ 

ಪೊಲೀಸ್ ಠಾಣೆಗಳಾದ ಕೋರ, ಬೆಳ್ಳಾವಿ ಮತ್ತು ತುಮಕೂರು ಗ್ರಾಮಾಂತರ ಪೊಲೀಸ್ 

ಠಾಣೆಗಳನ್ನು ಸೇರ್ಪಡೆಗೊಳಿಸುವ ಬಗ್ಗೆ. 
ಓದಲಾಗಿದೆ: ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರ ಪತ್ರ ಸಂಖ್ಯೆ . 

ಆರ್‌.ಎಲ್.ಎನ್(6) /2015 - 16, ದಿನಾಂಕ: 2.6.2015 . 
ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ: 2.6.2015 ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿ, ತುಮಕೂರು ನಗರವು ಇತ್ತೀಚೆಗೆ ತುಮಕೂರು ಮಹಾನಗರಪಾಲಿಕೆಯಾಗಿ ಘೋಷಣೆಯಾಗಿದ್ದು, ತುಮಕೂರು ಗ್ರಾಮಾಂತರ ವೃತ್ತ ವ್ಯಾಪ್ತಿಯ 
ಪೊಲೀಸ್ ಠಾಣೆಗಳಿಗೆ ಸೇರಿದ ಕೆಲವು ಹಳ್ಳಿಗಳು ತುಮಕೂರು ನಗರ ಉಪವಿಭಾಗದ ವ್ಯಾಪ್ತಿಯ ಪೊಲೀಸ್ ಠಾಣೆಗಳ ಸರಹದ್ದಿನಲ್ಲಿರುತ್ತವೆ. ತುಮಕೂರು 
ನಗರ ಉಪವಿಭಾಗದ ವ್ಯಾಪ್ತಿಯು 408.20 ಚ .ಕಿ . ಮೀ . ಇದ್ದು , 5 ,90 ,986 ಜನಸಂಖ್ಯೆ ಹೊಂದಿದ್ದು ಒಟ್ಟು 5 ಪೊಲೀಸ್ ಠಾಣೆ, 1 ಸಂಚಾರಿ ಪೊಲೀಸ್ 


R .N .I. No. KARBIL /2001/47147 POSTAL REGN . No. RNP /KA/BGS/2202 /2014 - 16 
Licensed to post without prepayment WPP No . 297 
೧೦೪೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೬ , ೨೦೧೫ 


ಭಾಗ ೧ 


ಠಾಣೆ, 2 ಪೊಲೀಸ್ ಉಪಠಾಣೆ ಮತ್ತು 3 ವೃತ್ತ ನಿರೀಕ್ಷಕರ ಕಛೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, 1 ಡಿ .ಎಸ್ . ಪಿ . 3 ಸರ್ಕಲ್ ಇನ್ಸ್‌ಪೆಕ್ಟರ್‌, 10 ಎಸ್ . ಐ., 
17 ಎ . ಎಸ್ . ಐ., 61 ಹೆಚ್ . ಸಿ . 188 ಪಿ . ಸಿ. ಗಳು ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ . 

ತುಮಕೂರು ಗ್ರಾಮಾಂತರ ಉಪವಿಭಾಗದ (ಶಿರಾ) ವ್ಯಾಪ್ತಿಯು 1503 ಚ.ಕಿ. ಮೀ . ಇದ್ದು, 11 ಪೊಲೀಸ್ ಠಾಣೆಗಳು, 3 ವೃತ್ತ ಕಛೇರಿಗಳು, 2 
ಪಿ. ಐ . ಠಾಣೆಗಳು, 6 ಉಪಠಾಣೆಗಳಿದ್ದು , 1 ಡಿ. ಎಸ್ . ಪಿ . 5 ಪಿ . ಐ ./ ಸಿ. ಪಿ . ಐ ., 12 ಪಿ. ಎಸ್ . ಐ ., 36 ಎ. ಎಸ್ . ಐ ., 100 ಹೆಚ್ . ಸಿ., 293 ಪಿ . ಸಿ. ಗಳು ಕರ್ತವ್ಯ 
ನಿರ್ವಹಿಸುತ್ತಿರುತ್ತಾರೆ. 

ತುಮಕೂರು ಗ್ರಾಮಾಂತರ ಉಪವಿಭಾಗದಲ್ಲಿ ವರದಿಯಾಗುವಂತಹ ಅಪರಾಧ ಪ್ರಕರಣಗಳಿಗೆ ತುಮಕೂರು ನಗರ ಉಪವಿಭಾಗದಲ್ಲಿ 
ವರದಿಯಾಗುವಂತಹ ಅಪರಾಧ ಪ್ರಕರಣಗಳಿಗೆ ಹೋಲಿಸಿದಲ್ಲಿ ದುಪ್ಪಟ್ಟು ಹೆಚ್ಚಾಗಿರುತ್ತದೆ. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ, ಕೋರಾ, ಬೆಳ್ಳಾವಿ 
ಠಾಣೆಗಳ ವ್ಯಾಪ್ತಿಯ ಸಾರ್ವಜನಿಕರು , ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ಅಹವಾಲುಗಳು , ಸಮಸ್ಯೆಗಳ ಬಗ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸಬೇಕೆಂದರೆ 
ಸುಮಾರು 75 - 80 ಕಿ. ಮೀ . ದೂರವಿರುವ ಶಿರಾ ನಗರಕ್ಕೆ ಹೋಗಬೇಕಾಗಿದ್ದು, ನಗರ ಉಪವಿಭಾಗದ ಕಛೇರಿಯು ಕೇವಲ ಸುಮಾರು 12- 15 ಕಿ. ಮೀ . 
ಅಂತರದಲ್ಲಿರುತ್ತದೆ. 

ಆದ್ದರಿಂದ, ಆಡಳಿತಾತ್ಮಕ ಮತ್ತು ಸಾರ್ವಜನಿಕರ ಅನುಕೂಲತೆಯ ಹಿತದೃಷ್ಟಿಯಿಂದ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ 
ತುಮಕೂರು ನಗರ ಉಪವಿಭಾಗಕ್ಕೆ ತುಮಕೂರು ಗ್ರಾಮಾಂತರ ವೃತ್ತ ಹಾಗೂ ವೃತ್ತ ವ್ಯಾಪ್ತಿಯ ಪೊಲೀಸ್ ಠಾಣೆಗಳಾದ ತುಮಕೂರು ಗ್ರಾಮಾಂತರ 
ಪೊಲೀಸ್‌ ಠಾಣೆ , ಕೋರಾ ಹಾಗೂ ಬೆಳ್ಳಾವಿ ಪೊಲೀಸ್ ಠಾಣೆಗಳನ್ನು ವಿಲೀನಗೊಳಿಸಿ ಸರ್ಕಾರದ ಆದೇಶ 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಹೆಚ್‌ಡಿ 170 ಪಿಓಪಿ 2015 , ಬೆಂಗಳೂರು, ದಿನಾಂಕ: 23.6.2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಆಡಳಿತಾತ್ಮಕ ಮತ್ತು ಸಾರ್ವಜನಿಕರ ಅನುಕೂಲತೆಯ ಹಿತದೃಷ್ಟಿಯಿಂದ ಹಾಗೂ 
ಕಾನೂನು ಮತ್ತು ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ತುಮಕೂರು ನಗರ ಉಪವಿಭಾಗಕ್ಕೆ ತುಮಕೂರು ಗ್ರಾಮಾಂತರ ವೃತ್ತ ಹಾಗೂ ವೃತ್ತ ವ್ಯಾಪ್ತಿಯ ಪೊಲೀಸ್ 
ಠಾಣೆಗಳಾದ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ, ಕೋರಾ ಹಾಗೂ ಬೆಳ್ಳಾವಿ ಪೊಲೀಸ್ ಠಾಣೆಗಳನ್ನು ವಿಲೀನಗೊಳಿಸಲು ಸರ್ಕಾರದ 
ಮಂಜೂರಾತಿ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್. ಆರ್. ಪುಟ್ಟೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR . 665 
Sc . 50 

ಒಳಾಡಳಿತ ಇಲಾಖೆ (ಪೊಲೀಸ್‌ ವೆಚ್ಚ). 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


